© 


ಸಂಪುಟ - 13 


ಲ ಅಕ್ಟೋಬರ್‌ 1999 
ಸಂಚಿಕೆ - 2 ಮಾಸಿಕ್ಷ ಹೀ 


ಓಳಪುಟಗಳಲ್ಲಿ 


* ಕಂಡಕ್ಟರ್‌ ಭಾಗ್ಯ 
- ಬಿ. ಎ. ಸುಭದ್ರಾ 


* ಒಂದು ಮಹತ್ವದ ತೀರ್ಪು 
4 ನೇಮಿಚಂದ್ರ 


೨ ಪತ್ರಕರ್ತೆಗಾದ ಅನ್ಯಾಯ 
- ದೇವಿ 


$7 ಶತ್ರಿಕೆಗಳು ಮತ್ತು ಸಾಮಾಜಿಕ ಕಳಕಳಿ 
- ಅಚಲ 


*  ಫೆಮಿನಿಸ್ಪರೋ ವುಮನಿಸ್ಟರೋ ? 
ಎ... ಸುಮಿತ್ರೆ 
೫.1% ಶೆ 
* ಪುಸ್ತಕ ಪರಿಚಯ, ಪ್ರೀತಿಯ ಅಚಲ ಇತ್ಯಾದಿ: 


w 
ಫ್ಯಾ 


ಜಾಗ್ರತಿ ಮಹಿಳಾ ಅಧ್ವಯಹ ಕೇಂದ್ರ, ಬೆಂಗಳೂರು 


ಸಂಪಾದಕ ಮಂಡಲಿ 
. ಎನ್‌. ಗಾಯತ್ರಿ 

ನೇಮಿಚಂದ್ರ, ದೇವಿ 
ಬಿ.ಎನ್‌. ಸುಮಿತ್ರಾಬಾಯಿ 


ಶಾಂತಾನಾಗರಾಜ್‌ 
ಹೆಚ್‌.ಎನ್‌. ಗೀತಾ 
ಹೇಮಲತಾ ಮಹಿಷಿ 


ಪ್ರಕಾಶಕರು 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
ಬೆಂಗಳೂರು 


ಚಂದಾ ಹಣವನ್ನು ಚೆಕ್‌ನಲ್ಲಿ 
ಕಳುಹಿಸುವವರು ರೂ. 10 ಬ್ಯಾಂಕ್‌ 
ಕಮೀಷನ್‌ ಸೇರಿಸಿ ಕಳುಹಿಸಬೇಕು. 
ಎಂ.ಓ. ಫಘಾರ್ಮಿನ ಕೊನೆಯ 


ಭಾಗದಲ್ಲಿ ತಮ್ಮ ಹೆಸರು 
ವಿಳಾಸಗಳನ್ನು ಸ್ಪಷ್ಟವಾಗಿ 


ನಮೂದಿಸಬೇಕು. 


ಬದಲಾದ ವಿಳಾಸಗಳನ್ನು ದಯವಿಟ್ಟು 
ಬರೆದು ತಿಳಿಸಿ. 


ಅಚಲ ಅಕ್ಟೋಬರ್‌ 99ರ ಸಂಚಿಕೆಯ 
ಪೂರ್ತಿ ಖರ್ಚನ್ನು ನಮ್ಮ ಪತ್ರಿಕೆಯ 
ಬಳಗದ ಶ್ರೀಮತಿ ವಿ. ಸುಭದ್ರಾರವರು 
ವಹಿಸಿಕೊಂಡ್ಲಿ ದಾರೆ. ಅವರಿಗೆ 
ಸಂಪಾದಕ ಮಂಡಲಿಯ ಪರವಾಗಿ 
ವಂದನೆಗಳು. 


ಆತ್ಮೀಯರ 

ಕಳೆದ 12 ವರ್ಷಗಳಿಂದಲೂ ತಾವಗಳು ಪ್ರೀತಿ. ಅಭಿಮಾನದಿಂದ 
ಅಚಲ ಪತ್ರಿಕೆಯನ್ನು ನಿಮ್ಮದಾಗಿಸಿಕೊಂಡು ಪೋಷಿಸುತ್ತಾ 
ಬಂದಿರುತ್ತೀರಿ. ಕಳೆದ ಏಪ್ರಿಲ್‌ ಸಂಚಿಕೆಯಿಂದ ಅಚಲ ಪತ್ರಿಕೆ 
ಪ್ರಕಟವಾಗಿಲ್ಲ. ಹೆಚ್ಚಿದ ಅಂಚೆ ದರದಲ್ಲಿ ಪತ್ರಿಕೆಯನ್ನು ತರುವುದು 
ನಮಗೆ ಅಸಾಧ್ಯದ ವಿಷಯವಾಗಿತ್ತು. ಆದ್ದರಿಂದ ದ್ವೈಮಾಸಿಕ 
ಪತ್ರಿಕೆಯನ್ನು ಮಾಸಿಕವನ್ನಾಗಿ ತರುವ ನಿರ್ಧಾರದಿಂದ ಸರ್ಕಾರಿ 
ಕಛೇರಿಗಳಿಗೆ ಅಲೆದಾಡಿ ಅಂಚೆ ರಿಯಾಯಿತಿಯನ್ನು ಗಳಿಸಿಕೊಳ್ಳುವ 
ವೇಳೆಗೆ ಆರು ತಿಂಗಳೇ ಕಳೆದು ಹೋದವು. ಈ ಅವಧಿಯಲ್ಲಿ 
ಪತ್ರಿಕೆಯನ್ನು ಹೊರತರಲಾಗದ ನಮ್ಮ ಅಸಾಮರ್ಥ್ವಕ್ಕೆ ನಿಮ್ಮ 
ಕ್ಷಮೆ ಕೇಳುತ್ತೇವೆ. 


ಅಚಲ ಅಕ್ಟೋಬರ್‌ ಸಂಚಿಕೆಯಿಂದ ಮಾಸಿಕವಾಗಿ 
ಹೊರಬರುತ್ತಿದೆ. ಈ ಸಂದರ್ಭದಲ್ಲಿ ಖ್ಯಾತ ವಕೀಲರೂ. 
ಲೇಖಕಿಯೂ ಆದ ಶ್ರೀಮತಿ ಹೇಮಲತಾ ಮಹಿಷಿಯವರು ನಮ್ಮ 
ಅಚಲ ಸಂಪಾದಕ ಬಳಗದ ಸದಸ್ಯರಾಗಿ ನೆಮ್ಮೊ ಡನೆ 
ಸೇರಿಕೊಳ್ಳುತ್ತಿದ್ದಾ ರೆಂದು ತಿಳಿಸಲು ಹರ್ಷಿಸುತ್ತೇವೆ. 


ಅಚಲದ ಚಂದಾ ವಿವರಗಳು ಹೀಗಿವೆ : 
ವಾರ್ಷಿಕ ಚಂದಾ : ರೂ. 40/- (ವ್ಯಕ್ತಿಗಳಿಗೆ) 
ರೂ. 75/- (ಸಂಸ್ಥೆ ಗಳಿಗೆ) 


ಆಜೀವ ಚಂದಾ : ರೂ. 300/4 (ವ್ಯಕ್ತಿಗಳಿಗೆ) 
ರೂ. 400/- (ಸಂಸ್ಥೆಗಳಿಗೆ) 


“ಅಚಲ' ಪತ್ರಿಕೆಗೆ ಚಂದಾದಾರರಾಗಿರಿ. ಚಂದಾ ನವೀಕರಿಸಿ ಮತ್ತು ನಿಮ್ಮ 
ಆಪ್ತರನ್ನೂ ಚಂದಾದಾರರನ್ನಾಗಿಸಿ. 


ಚಿಚ ನಿಳಾಸ 


713, ವಿಜಯಾ ಮ್ಯಾನ್‌ಶನ್‌, 1ನೇ ಮುಖ್ಯರಸ್ತಂ, ಆರ್‌.ಪಿ.ಸಿ. 
ಬಡಾವಣೆ, ಬೆಂಗಳೂರು - 560 040. 


ಕಾ 


[33133353337 3153' ASAE RET SEO 
ಭಿನ್ನ ಚಿತ್ರ ಬಿಂಬಿಸದ ಚುನಾವಣೆ 


8 


ಕೇಂದ್ರ ಮತ್ತು ರಾಜ್ಯದಲ್ಲಿ ಈಗ ಹೊಸ ಮಂತ್ರಿ ಮಂಡಲ ಅಸ್ತಿತ್ವಕ್ಕೆ ಬಂದಿದೆ. ಸಂಸತ್ತಿನಲ್ಲಿ ಶೇಕಡ 33ರಷ್ಟು 

ಸ್ಥಾ ನಗಳನು ಮಹಿಳೆಯರಿಗೆ ಮೀಸಲಾಗಿಡಬೇಕೆಂದು ಎವಿಧ ರಾಜಕೀಯ ಪಕ್ಷಗಳು ಮೊಸಳೆ ಕಣ್ಣಿ ರು ಸುರಿಸಿದ್ದು ಈಗ 

ಇತಿಹಾಸ. ಇದೀಗ ಪೂರ್ಣಗೊಂಡ ಲೋಕಸಭೆ ಚುನಾವಣೆ ಫಲಿತಾಂಶ ಒಂದು ದಿಕ್ಸೂಚಿಯಾದರೆ. ಮೀಸಲು ಮಸೂದೆ 

(ಕಾರದ ದಾರಿ ಇನ್ನೂ ಬಲುದೂರ. ಈಗಿನ ಲೋಕಸಭೆಯನ್ನೇ ಗಮನಿಸಿ. ಅಲ್ಲಿ ಸದಸ್ಯೆಯರ ಸಂಖ್ಯೆ ಈಗ 50. ಇದು 

ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಶೇಕಡ 10 ಕೂಡ ಇಲ್ಲ. ಈ ಬಾರಿ 537 ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. 
4 


G 
ಕ 
ಇಟ್‌ 

| 


ಮೀಸಲಾತಿ ಶೇಕಡಾಗಿಂತ ಇದು ತೀರ ಕಡಿಮೆಯಾಗಿದ್ದರೂ ಸ್ವಾತಂತ್ರ್ಯಾನಂತರ ಇದೇ ಮೊದಲಬಾರಿಗೆ ಮಹಿಳಾ ಎಂ.ಪಿ.ಗಳ 


ಭಾರತೀಯ ಜನತಾ ಪಕ್ಷ. ಜನತಾದಳ (ಜಾತ್ಯತೀತ), ಜನತಾದಳ (ಸಂಯುಕ್ತ). ಸಿ.ಪಿ.ಎಂ. ಸಿಪಿಐ ಮತ್ತು ಬಹುಜನ 
ಸಮಾಜ ಪಕ್ಷಗಳಂಥ ಪುಮುಖ ರಾಜಕೀಯ ಪಕ್ಷಗಳು ಒಟ್ಟು 103 ಮಹಿಳೆಯರನ್ನು ಕಣಕ್ಕಿಳಿಸಿದ್ದವು. ಈ ಪಕ್ಷಗಳ ಒಟ್ಟು 
ಅಭ್ಯರ್ಥಿಗಳ ಸಂಖ್ಯೆ 1300. ಉಳಿದೆಲ್ಲ ಪಕ್ಷಗಳಿಗಿಂತಾ ಕಾಂಗ್ರೆಸ್‌ ಹೆಚ್ಚು ಮಹಿಳೆಯರಿಗೆ ಟಿಕೆಟ್‌ ನೀಡಿತ್ತು. ಕಾಂಗ್ರೆಸ್‌ನ 453 
ಅಭ್ಯರ್ಥಿಗಳಲ್ಲಿ 51 ಮಂದಿ ಮಹಿಳೆಯರಾಗಿದ್ದರು. ಶೇಕಡಾವಾರು ಪ್ರಮಾಣದಲ್ಲಿ ಇದು ಕೇವಲ 9 ! ಸಿಪಿಎಂ-ಸಿಪಿಐನ 
ಶೇಕಡಾವಾರು ಪ್ರಮಾಣ ಶೇಕಡ 7. ಉಳಿದ ಪಕ್ಷಗಳ ಬಗೆಗೆ ಹೇಳುವ ಅಗತ್ಯವೇ ಇಲ್ಲ. ಗೆಲ್ಲುವ ವ್ಯಕ್ತಿಗಳ ಅಭಾವವೇ . 
ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆಗೆ ಕಾರಣವೆಂದು ರಾಜಕೀಯ ಪಕ್ಷಗಳು ವಾದಿಸಿವೆ. ಆದರೂ ಮಹಿಳಾ ಸಂಘಟನಕಾರರು 
ಇದನ್ನು ಒಪ್ಪವುದಿಲ್ಲ. ಅಭ್ಯರ್ಥಿ ಗೆಲ್ಲುವ ಸಾಮರ್ಥ್ಯವನ್ನು ಅಳೆಯುವ ಅಂಶಗಳಾವುವು ಎಂಬುದು ಅವರ ಪ್ರಶ್ನೆ. ಇದು ` 
ಈಗ ಗೆದ್ದಿರುವ 50 ಮಹಿಳೆಯರಲ್ಲಿ «8 ಮಂದಿ ಸಚಿವೆಯರಾಗಿದ್ದಾರೆ. ಅವರಲ್ಲಿ ಮಮತಾ ಬ್ಯಾನರ್ಜಿ ಮಾತ್ರ ಸಂಪುಟ 
ದರ್ಜೆ ಸಚಿವರು. 


ಸಂಸತ್ತಿನಲ್ಲಿ ಅತ್ಯಂತ ಅಲ್ಪ ಸಂಖ್ಯಾತರಾಗಿರುವ ಮಹಿಳೆಯರು ಮೀಸಲು ಮಸೂದೆ ಬಗೆಗೆ ಚಿಂತಿಸುವುದು ಸಹಜವೇ. 
ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ತಿನಲ್ಲಿಯೇ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಇದು ಕಾನೂನಾಗಿ ಬಂದರೆ ಸಾಕಷ್ಟು 
ಮಹಿಳೆಯರು ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರವಹಿಸುವರು. ಆದರೆ ಮೀಸಲಾತಿ ಮಸೂದೆ ಈ ಶತಮಾನದಲ್ಲಿಯೇ 
ಕಾನೂನಾಗಿ ಬರಬಹುದೇ ಎಂಬುದು ಇನ್ನೂ ಯಕ್ಷ ಪ್ರಶ್ನೆ. ವಿಪರ್ಯಾಸವೆಂದರೆ ಮೀಸಲಾತಿ ತರಬೇಕೆಂಬ ಪಕ್ಚಗಳಲ್ಲೇ 
ಸದಸ್ಯರ ನಡುವೆ ವಿರೋಧ ವ್ಯಕ್ತವಾಗಿರುವುದು. ಅವರು ಕೊಡುವ ಕಾರಣ ಅನೇಕ. ಮಹಿಳೆ ರಾಜಕೀಯಕ್ಕೆ ಇಳಿದರೆ ಕುಟುಂಬ 
ವ್ಯವಸ್ಥೆ ಅಸ್ತವ್ಯಸ್ತವಾಗುವುದಂತೆ. ಹಿಂದುಳಿದ ಹಾಗೂ ಅಲ್ಪ ಸಂಖ್ಯಾತರ ನೆಪವೊಡ್ಡಿ ಕೆಲವರು ಮಸೂದೆಯನ್ನು ವಿರೋಧಿಸಿದ್ದಾರೆ. 
ಒಟ್ಟಾರೆ. ಈ ಮಸೂದೆ ಕಾನೂನಾದರೆ ಅನೇಕ ಮಂದಿ ತಮ್ಮ ಕ್ಷೇತ್ರಗಳನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ಬಹುಶಃ ಈ 
ಹತಾಶೆಯೇ ವಿರೋಧದ ರೂಪದಲ್ಲಿ ಪ್ರತಿಬಿಂಬಿತವಾಗಿರಬೇಕು. 


ಗೆದ್ದು ಬಂದಿರುವ ಮಹಿಳೆಯರೂ ಸಂಸತ್ತಿನಲ್ಲಿ ಕ್ರಿಯಾಶೀಲರಾಗಿರುವುದು ಕಡಿಮೆ ಎಂಬುದು ಕಟುಸತ್ಯ. ಈ ಸಂದರ್ಭದಲ್ಲಿ 
“ಸೆಂಟರ್‌ ಫಾರ್‌ ಸೋಶಿಯಲ್‌ ರೀಸರ್ಜ್‌' ಆಶ್ರಯದಲ್ಲಿ ರಂಜನಾ ಕುಮಾರಿ ಹಾಗೂ ಅಂಜಲಿದುಬೆ ಲೋಕಸಭೆಯ ಮಹಿಳಾ 
ಸದಸ್ಯರ ಬಗೆಗೆ ನಡೆಸಿದ ಸಮೀಕ್ಷೆ ಗಮನಾರ್ಹ. ಅವರ ಪ್ರಕಾರ ರಾಜಕೀಯಕ್ಕೆ ಬಂದವರಲ್ಲಿ ಹೆಚ್ಚು ಮಂದಿ ಕುಟುಂಬದಲ್ಲಿಯ 
ಇಜಕೀಯ ಹಿನ್ನೆಲೆಯಿಂದ ಬಂದವರು. 1985-89ರ ಅವಧಿಯಲ್ಲಿ 14 ಅಧಿವೇಶನಗಳು ನಡೆದಿದ್ದವು. ಅಲ್ಪಾವಧಿ ಚರ್ಚೆ 
ಎಷಯಗಳಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರ ಸಂಖ್ಯೆ 4. ಹಾಗೆಂದು ಪುರುಷರು ಪೂರ್ಣ ಪ್ರಮಾಣದಲ್ಲಿ ಪಾಲ್ಗೊಂಡರೆಂದು 
ಅರ್ಥವಲ್ಲ. ಆದರೆ ಇದ್ದ ಕೆಲವೇ ಮಹಿಳೆಯರೂ ಸಕ್ರಿಯವಾಗಿಲ್ಲದಿದ್ದರೆ ಸಾಮಾನ್ಯ ಮಹಿಳೆಯರ ಸಮಸ್ಯೆಗಳನ್ನು 
ಪ್ರತಿನಿಧಿಸುವವರಾರು ? ಇದರಿಂದ ಕನಿಷ್ಠ ಮೀಸಲಾತಿಯಿಂದ ಸದಸ್ಯೆಯರ ಸಂಖ್ಯೆ 180 ಕೈ ಏರಿದರೆ ಅವರ ದ್ವನಿ 
ಕೇಳುವಂತಾಗಬಹುದೇನೋ ಎಂಬುದು ಈ ಸಮೀಕ್ಷೆ ನಡೆಸಿದವರ ಆಶಯ. ರಾಜಕೀಯ ಪಕ್ಷಗಳಲ್ಲಿ ದೃಢ ಸಂಕಲ್ಪವಲ್ಲದೆ 


ಮಹಿಳೆಯರ ಸಂಖ್ಯೆ ಹೆಚ್ಚಾಗದು. ಚುನಾವಣೆಗಳಲ್ಲಿ ಗೆಲುವು ಸಾಧಿಸುವ ಮಹಿಳೆಯರಲ್ಲಿ ಹೆಚ್ಚು ಮಂದಿ ಪಕ್ಷಗಳ ತಳಹದಿ 


EEE ಸಂಪಾದಕೀಯ ಷಾಶಾಣಾಪಾಸಾಸಾಸಾಸಾಾಣಾಣಾಣಾ 
ಅಗತ್ಯ. ವಾಸ್ತವಾಂಶವೇನೆಂದರೆ. ಕಾಂ ಜನತೆ ಮತ್ತು ಬಿಜೆಪಿಯು ತಮ್ಮ ಕಾರ್ಯಕಾರಿ ಸಮಿತಿಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ 
ನೀಡಿರುವುದನ್ನು ಬಿಟ್ಟರೆ ಬೇ ಪ ಪಕ್ಕ ಇದು ಕಾಣಸಿಗದು. ಎಡಪಕ್ಷಗಳೂ ತಮ್ಮ ಪಾಲಿಟ್‌ಬ್ಯೂರೋದಲ್ಲಿ ಮಹಿಳೆಯರಿಗೆ 
ಪ್ರಾತಿನಿಧ್ಯ ನೀಡಿಲ್ಲ. 


ಸ್ಕಿ 
6% 


ವಿಧಾನಸಭೆಗಳ ಪರಿಸ್ಥಿತಿ ಕೂಡ ಹೆಚ್ಚು ಸ ಸ oR ್ರಿ 
ಆಯ್ಕೆಯಾದ ಶೀಲಾ ದಿಕ್ಷಿತ್‌ ಬಿಟ್ಟರೆ ಇನ್ನಾರೂ ಇಲ್ಲ. ಬಿಹಾರದ ರಾಬ್ತಿದೇವಿ ಹಾಗೂ ದೆಹಲಿಯ ಸುಷ್ಮಾಸ್ವರಾಜ್‌ 
ಅವರು ಪುರುಷ ಪ್ರಧಾನ ರಾಜಕೀಯ. ಮಹಿಳೆಯರನ್ನು ಹೇ 

ಬಾರಿ ಸುಷ್ಮಾಸ್ವರಾಜ್‌ಗೆ ಟಿಕೆಟ್‌ ನೀಡಿರಲೇ ಇಲ್ಲ. ಬಳ್ಳಾರಿಯಲ್ಲಿ ಅವರನ್ನು ಅಭ್ಯರ್ಥಿಯನ್ನಾ 


ವಿವಿಧ ರಾಜಕೀಯ ಪಕ್ಷಗಳು ಈ ಚುನಾವಣೆಯಲ್ಲಿ ಪ್ರಸ್ತಾ ಪಿಸಿದ್ದ ವಿಷಯಗಳು ಅವುಗಳಿಗೆ ಗೌರವ ತರುವಂತಹುದಾಗಿರಲಿಲ್ಲ. 
ಆರ್ಥಿಕ ಸ್ಥಿತಿ, ಮೀಸಲು ು: ಮಸೂದೆ. ನಿರುದ್ಯೋಗ. ಬಹುರಾಷ್ಟ್ರ ಯ ಸಂಸ್ಥೆಯಂಥವು ಅವುಗಳಿಗೆ ಪ್ರಮುಖವೆನಿಸಲಿಲ್ಲ. ಪದೇ 
ಪದೇ ನಡೆದ ಚುನಾವಣೆಗಳಿಂದ ರಾಷ ಪ್ರದ ಆರ್ಥಿಕ ಪರಸ್ಥಿತಿ ಕುಸಿದಿರುವಾಗ ರಾಜಕೀಯ ಪಕ್ಷಗಳು ಮತೀಯವಾದ. 
ನಾಯಕರ ವಿದೇಶಿ ಸಂಜಾತದ ಬಗೆಗೆ ಮಾತನಾಡಿವೆ ! ಬಹು-ಭೇಟಿ. ಭಾರತೀಯ ನಾರಿ. ಉಡುಗೆ ತೊಡುಗೆ ಬಗೆಗೆ 
ಪ್ರಸ್ತಾಪಿಸಿವೆ. ಈ ಪಕ್ಷ! ಗಳಿಗೆ ಈ ದೇಶದ ಬಹುಸಂಖ್ಯಾತ ಜನರಿಗೆ ಕುಡಿಯುವ ನೀರು. ಆಹಾರ. ವಸತಿ. ಶಿಕ ಕ್ಸಣದಂಥ ಕನಿಷ್ಠ 
ಸೌಲ ಭ್ವಗಳೂ ಇಲ್ಲ ವೆಂಬುದು ತಿಳಿಯದೇನೋ. ಬಹುಶಃ ಈ ಶತಮಾನದ ಕೊನೆಯ ಚುನಾವಣೆಯ ವಿಪರ್ಯಾಸ ಇದೆ 


- ಎನ್‌. ಗಾಯತ್ರಿ ದೇವಿ. 


ಖಂಡನೀಯ ಹೇಯಕೃತ್ಯ 


ಭಾರತದ ಗಣರಾಜ್ಯೋತ್ಸವದ ಸುವರ್ಣ ಮಹೋತ್ಸ ವವನ್ನು ಆಚರಿಸುವ ಹಂತದಲ್ಲಿ ದ್ದೇವೆ. 
ನಮ್ಮದು ಸಾರ್ವಭೌಮ. ಸಮಾಜವಾದಿ. ಸರ್ವಧರ್ಮ ಸಮಭಾವದ. ಜಾತ್ಕಾತೀತ. ಪ್ರಜಾಸತ್ತಾ: ತ್ಮಕ 
ಗಣರಾಜ್ಯ. ಭಾರತದ ಸಂವಿಧಾನದಲ್ಲಿ ಅತ್ಯಪೂರ್ವ ಮಾನವೀಯ ಭಾಗವಂದರೆ ಪರಿಚ್ಛೇದ-17. 
ಅಸ್ಪೃಶ್ಯತೆಯನ್ನು ನಿರ್ಮೂಲನಗೊಳಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು 
ನಿಷೇಧಿಸಲಾಗಿದೆ. ಇಂಥ ಆಚರಣೆ ನಡೆದಲ್ಲಿ, ಅದು ದಂಡನೀಯ ಅಪರಾಧ' ಎಂದು ಮಾನವ 
ಮಂತ್ರ ಪಠಿಸಲಾಗಿದೆಯಾದರೂ ವಾಸ್ತವವಾಗಿ ಐವತ್ತು ವರ್ಷಗಳ ನಂತರವೂ ಅಸ್ಪೃಶ್ಯತಾ ಆಚರಣೆ 
ಪೂರ್ತಿ ನಿಂತಿಲ್ಲ. 


ಆಂಧ್ರ ಪ್ರದೇಶದ ಅನಂತಪುರದ ಜಿಲ್ಲೆಯ ಮಾಲಸಮುದ್ರಂ ಗ್ರಾಮದಲ್ಲಿ ಸಾರ್ವಜನಿಕ 
ಬಾವಿಯೊಂದರಲ್ಲಿ ದಲಿತ ಮಹಿಳೆ ಗಂಗರತ್ನಮ್ಮ ನೀರು ತೆಗೆದುಕೊಂಡದ್ದೇ ಒಂದು ಮಹಾ 
ಅಪರಾಧವಾಗಿದೆ. ಅವಳ ಈ ಕೃತ್ಯಕ್ಕೆ ಆ ಗ್ರಾಮದ ಸವರ್ಣೀಯರು ಆಕೆಯನ್ನು ಬೆತ್ತಲೆಗೊಳಿಸಿ. 
ಮೆರವಣಿಗೆ ಮಾಡಿದ್ದಾರೆ. ಆಕೆಯ ಮನೆಯವರನ್ನು ಥಳಿಸಿದ್ದಾರೆ. ಇದು ಮಾನವ ಹಕ್ಕುಗಳ ಸ್ಪಷ್ಟ 
ಉಲ್ಲಂಘನೆ. ಮಾನವೀಯತೆಯುಳ್ಳವರೆಲ್ಲಾ ತಲೆತಗ್ಗಿಸುವಂತಹ ಘಟನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 
ತಪ್ಪಿತಸ್ನ ರಿಗೆ ಶಿಕ್ಷೆಯಾಗಬೇಕು. ನೊಂದವರಿಗೆ ಸಂವಿಧಾನದ ರಕ್ಷಣೆ ದೊರೆಯಬೇಕು ಎಂದು ಅಚಲ 
ಒತ್ತಾ ಯಿಸುತ್ತದೆ. ಈ 


ಸಹ ರ್‌ ನಾನಾ ನಾನಾ ಹ ಪ್ರಭಾರ ಸ... 


ಹತ್ರಕರ್ತೆಗಾದ ಅಪ್ಟಾಯದ ವಿರುದ್ದ ಪ್ರತಿಭಟನೆ 


ಕನ್ನಡ ಪತ್ರಿಕೋದ್ಯಮ ಇತಿಹಾಸದಲ್ಲಿ ತನ್ನದೇ ಛಾಪು 
ಮೂಡಿಸಿರುವ "ಸಂಯುಕ್ತ ಕರ್ನಾಟಕ" ದಿನ ಪತ್ರಿಕೆ ಇಂದಿಗೂ 
ಕರ್ನಾಟಕದ ಕನ್ನಡ ಪತ್ರಿಕೆಗಳಲ್ಲಿ ತನ್ನದೇ ಸ್ಥಾನ ಉಳಿಸಿಕೊಂಡಿದೆ. 


ಆದೇ ಪತ್ರಿಕೆಯ ಉಪಸಂಪಾದಕಿ ಶಾಂತಕುಮಾರಿ ಅವರು ಅದರ 
ಈಗಿನ ವ್ಯವಸ್ಥಾಪಕ ಸಂಪಾದಕ ಶ್ರೀ ಕೆ. ಶಾಮರಾವ್‌ ಅವರ 
ದರ್ಪ ಆಡಳಿತದ ವಿರುದ್ಧ ಸಟೆದು ನಿಲ್ಲಬೇಕಾದುದು 


ವಿಪರ್ಯಾಸವೇ ಸರಿ. ಆದರೆ ಈ ಹೋರಾಟ ಪತ್ರಿಕೆ ವಿರುದ್ಧ 
ಅಲ್ಲ. ಒಬ್ಬ ವ್ಯಕ್ತಿಯ ಆಡಳಿತ ವೃವಸ್ಥೆಯ ವಿರುದ್ಧ ಎಂದು 
ಸಾರಿರುವುದು ಆರೋಗ್ಯಕರ. ಕಾರ್ಯನಿರತ ಪತ್ರಕರ್ತೆ 
ಶಾಂತಕುಮಾರಿ 'ಸಂಯಾಕ್ತ ಕರ್ನಾಟಕ'ದಲ್ಲಿ 
ಉಪಸಂಪಾದಕಿಯಾಗಿದ್ದರು. ಕೆಲಸ ಕಾಯಂ ಆದ ಒಂದೇ 
ವಾರದಲ್ಲಿ ಅವರನ್ನು ಕೆಲಸದಿಂದ ವಜಾಮಾಡಲಾಯಿತು. 
ಶಾಂತಕುಮಾರಿಗಾದ ಅನ್ಯಾಯದ ವಿರುದ್ಧ ಮಹಿಳಾ ಪತ್ರಕರ್ತರ 
ವೇದಿಕೆ ಸೆಪ್ಟೆಂಬರ್‌ 27 ರಂದು ಬೆಂಗಳೂರಿನ ಮಹಾತ್ಮಗಾಂಧೀ 
ಪ್ರತಿಮೆ ಎದುರು ಸಂಘಟಿಸಿದ್ದ ಪ್ರತಿಭಟನಾ ಪ್ರದರ್ಶನ ಮತ್ತು 
ಧರಣಿ ಸತ್ಕಾಗ್ರಹದಲ್ಲಿ ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ. 
ಜನವಾದಿ ಮಹಿಳಾ ಸಂಘಟನೆ. ವಿಮೋಚನಾ. ದಲಿತ ಸಂಘರ್ಷ 
ಸಮಿತಿ. ಎಸ್‌.ಎಫ್‌.ಐ.. ಮುಂತಾದ ಹಲವಾರು ಸಂಘಟನೆಗಳು 
ಪಾಲ್ಗೊಂಡಿದ್ದವು. ಜೊತೆಗೆ ಅನೇಕ ಪ್ರಗತಿಪರ ಚಿಂತಕರೂ 
ಇದರಲ್ಲಿ ಭಾಗವಹಿಸಿದ್ದರು. 

ವಿದ್ಯಾರ್ಥಿ ದೆಸೆಯಲ್ಲಿಯೇ ಎಸ್‌.ಎಫ್‌.ಐ. 
ಸಂಘಟಕಿಯಾಗಿದ್ದ ಶಾಂತಕುಮಾರಿ ಸಂಘಟನೆಯಲ್ಲಿಯೇ ಬೆಳೆದು 
ದವರು. ಇಪ್ಪತ್ತು ವರ್ಷಗಳಿಂದ ಸಂಘಟನೆಯ 


ಕೇಳದ ನನಗೆ ಶಾಮರಾಯರು `ನಡತೆಗೆಟ್ಟವಳು` ಅಂತ ಹೇಳಿ, 
ನನ್ನ ಹಿಂದೆ ಸೆಕ್ಕುರಿಟಿ ಗಾರ್ಡ್‌ಗಳನ್ನು ಬಿಟ್ಟಿದ್ದಾರೆ. ನಾನು 
ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳಲೇ ? ನನ್ನ ಕೆಲಸ ಇಷ್ಟವಿಲ್ಲದಿದ್ದರೆ 
ಸುಮ್ಮನೇ ಡಿಸ್‌ಮಿಸ್‌ ಮಾಡಿದ್ರೆ ನಾನು ಮಾತಾಡದೇ ಹೊರಟು 
ಹೋಗುತ್ತಿದ್ದೆ, ಜಗತ್ತು ವಿಶಾಲವಾಗಿದೆ. ಎಲ್ಲಾದರೂ 
ಬದುಕಬಹುದು. ಆದರೆ ನನಗಿಂತ ಕಿರಿಯ ಸಹೋದ್ಯೋಗಿಯಿಂದ 
ಕೆನ್ನೆಗೆ ಹೊಡೆಸ್ತಿ ವರು. ಇಂಥ ಅವಮಾನ ಮಾಡಿ ಕಳುಹಿಸಿದ 
ಶ್ರೀ ಶಾಮರಾಯರಿಗೆ ಅವರು ಮಾಡಿದ ತಪ್ಪನ್ನು ತಿಳಿಸಿಕೊಡದೇ 
ಇದ್ದರೆ ಹೇಗೆ ? ಸಮಾಜದ ಅತ್ಯಂತ ಕೆಳಸ್ತರದಿಂದ ಬಂದ. 
ಶೋಷಿತ ವರ್ಗಕ್ಕೆ ಸೇರಿದ ನನ್ನ ತಂದೆ ತಾಯಿ ಎಂತಹ 
ಕಷ್ಟಕಾಲದಲ್ಲಿಯೂ ಧೃತಿಗೆಡದೆ ನಮ್ಮನ್ನು ಸಾಕಿ ಬೆಳೆಸಿ 
ಓದಿಸಿದರು. ನಮ್ಮ ತಾಯಿ ಕೂಡ ನನಗೆ ಒಂದು ದಿನ ಏಟು 
ಹಾಕಿಲ್ಲ. ಅಂತಹದರಲ್ಲಿ ಶಾಮರಾಯರು ನನಗೆ ಯಾಕೆ ಕೆನ್ನೆಗೆ 
ಹೊಡೆಸಬೇಕು? ನನ್ನ ನಡತೆಯ ಬಗ್ಗೆ ಹೀನ ಮಾತು ಆಡಬೇಕು? 


ನಾವು ಇದ್ದುದ್ದ ರಲ್ಲಿ ನೆಮ್ಮದಿಯಿಂದ ಇದ್ದೆ ವೆ. ಯಾವ ರೀತಿಯ 
ವೈಭೋಗಕ್ಕೆ ಆಸೆ. ಪಟ್ಟಿಲ್ಲ. ಮಕ್ಕಳನ್ನು ನಿಯತ್ತಿನಿಂದ 
ಸಾಕುತ್ತಿದ್ದೇನೆ. ನನಗಾದ ಅನ್ಕಾಯವನ್ನು ಶಾಮರಾಯರು ಹೇಗೆ 
_ತುಂಬಿಕೊಡುತ್ತಾರೆ...? ಎಂದು ಶಾಂತಕುಮಾರಿ ತಮಗಾಗಿರುವ 
ಅನ್ಯಾಯವನ್ನು ವಿವರಿಸಿದರು. 

ಮಹಿಳಾ ಪತ್ರಕರ್ತರ ವೇದಿಕೆಯ ನಾಗಲಕ್ಷ್ಮಿಯವರು 
ಮಾತನಾಡಿ. `ಶಾಂತಕುಮಾರಿಗ ಮೊದಲು ದಕ್ಷ ಕೆಲಸಗಾರ್ತಿ 
ಎಂದು ಕೆಲಸ ಕಾಯಂ ಮಾಡಿ ಒಂದೇ ವಾರದಲ್ಲಿ ವಜಾ 
ಮಾಡಿದುದರ ದುರುದ್ದೇಶವೇನು? ನಮ್ಮ ಈ ಹೋರಾಟ ಇಂಥ 
ದರ್ಪ ಆಡಳಿತದ ಚುಕ್ಕಾಣಿ ಹಿಡಿದಿರುವ 'ಸಂಯುಕ್ತ. ಕನ 
೯ಟಕ'ದ ವ್ಯವಸ್ಥಾಪಕ ಸಂಪಾದಕ ಶಾಮರಾವ್‌ ಅವರ ವರ್ತನೆ 
ವಿರುದ್ಧ ಮಾತ್ರ. ಕನ್ನಡ ಪತ್ರಿಕೋದ್ಯಮದ 'ಪಿತಾಮಹ' 
ಎನಿಸಿಕೊಂಡಿರುವ `ಸಂಯುಕ್ತ ಕರ್ನಾಟಕ ವಿರುದ್ಧ ಅಲ್ಲ ಎಂದು 


ಕಾರ್ಯನಿರತ ಪತ್ರಕರ್ತರ ಸಂಘದ ಮಲ್ಲಿಕಾರ್ಜುನಯ್ಯ. 
ಜಿ.ಕೆ. ಸತ್ಯ. ಸಿಪಿಎಂ. ಧುರೀಣ ಸೂರಿ ಮುಂತಾದವರು ಮಾತನ 
ಇಡಿ ಶಾಮರಾಯರ ಕ್ರಮವನ್ನು ಖಂಡಿಸಿದರು. "ಸಂಯುಕ್ತ 
ಕರ್ನಾಟಕ'ದಲ್ಲಿ ಕೆಲಸ ಮಾಡುತ್ತಿದ್ದ. ಈಗ `ಹಿಂದೂ" 
ಪತ್ರಿಕೆಯಲ್ಲಿ ವರದಿಗಾರರಾಗಿರುವ ರಂಗಣ್ಣ ಅವರು `ಸಂಯುಕ್ತ 
ಕರ್ನಾಟಕ" ಕಚೇರಿ ಒಳಗೆ ಇರುವ ಅವ್ಯವಸ್ಥೆಯನ್ನು ವಿವರಿಸಿದರು. 
"ಹೊಸತು" ಪತ್ರಿಕೆಯ ಸಂಪಾದಕ ಡಾ॥ ಜಿ. ರಾಮಕೃಷ್ಣ ಅವರು 
`ಇದು ಒಬ್ಬ ವ್ಯಕ್ತಿಗಾದ ಅವಮಾನವಲ್ಲ. ಇಂಥ ಅನ್ಯಾಯಗಳ 
ವಿರುದ್ಧ ಪ್ರತಿಭಟಿಸಲೇ ಬೇಕು. ಇಂಥ ವ್ಯವಸ್ಥೆ ವಿರುದ್ಧ ಸಂಘಟಿತ 
ಹೋರಾಟ ಅಗತ್ಯ. ಎಂದರು. 

'ಸಂಯುಕ್ತ ಕರ್ನಾಟಕ" ಕಚೇರಿಗೆ ಮೆರವಣಿಗೆಯಲ್ಲಿ 
ತೆರಳಿ, ಅಲ್ಲಿ ಪ್ರತಿಭಟನ ಸೂಚಿಸಬೇಕೆಂದಿದ್ದ ಪ್ರಯತ್ನ 
ಸಫಲವಾಗಲಿಲ್ಲ. "ಸಂಯುಕ್ತ ಕರ್ನಾಟಕ'ದ ಮುಂದೆ 
ಪ್ರತಿಬಂಧಕಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು ! 

ಶಾಮರಾವ್‌ ಅವರು ಶಾಂತಕುಮಾರಿ ಬಳಿ ಕ್ಷಮೆ 
ಯಾಚಿಸಬೇಕು. ಆಕೆಗೆ ಗೌರವ ಪೂರ್ವಕವಾಗಿ 
ಉಪಸಂಪಾದಕಿಯಾಗಿ ಪುನಃ ನೇಮಿಸಿಕೊಳ್ಳಬೇಕು ಹಾಗೂ 
ಶಾಮರಾವ್‌ ಅವರು ಲೋಕಶಿಕ್ಷಣ ಟ್ರಸ್ಟ್‌ ಮತ್ತು ಅದರ 
ಪ್ರಕಟಣೆಗಳ ಕಾರ್ಯದರ್ಶಿ ಹಾಗೂ ವ್ಯವಸ್ಥಾಪಕ ಸಂಪಾದಕ 
ಸ್ಟ್ರಾ ನದಿಂದ ಕೆಳಗಿಳಿಯಬೇಕು. ಇವು ಪ್ರಮುಖ ಬೇಡಿಕೆಗಳೆಂದು 
ಸಭೆಯಲ್ಲಿ ಸಾರಲಾಯಿತು. 

ದೇವಿ. 


ನಸನತ ನಾಮಾ ರಾ ವಾಚ 
ಕಂಡಕ್ಟರ್‌ ಭಾಗ್ಯ 


ನನಗೆ ಈ ಮಹಿಳೆಯ ಪರಿಚಯವಾದದ್ದು, ಕೆಲಸದ 


ನಿಮಿತ್ತ. ನಾನು. ಮೆಜೆಸ್ಟಿಕ್‌ನಿಂದ ಕತ್ರಗುಪ್ಪೆಯವರೆಗೆ ` 


ಅನೇಕ ಜಾರಿ ಪ್ರಯಾಣ ಮಾಡಬೇಕಾಗಿ ಬಂದಾಗ. 
ಆಕೆಯನ್ನು ನಾನು ಬಹಳಷ್ಟು ಗಮನಿಸಿದೆ. ನಗರ ಸಾರಿಗೆಯ 
ಮಾರ್ಗದರ್ಶಕಿಯಾಗಿರುವ ಈ ಮಹಿಳೆಯ 
ಕಾರ್ಯನಿರ್ವಹಣೆಯಲ್ಲಿ ಬಹಳಷ್ಟು ವೈಶಿಷ್ಟ್ಯವನ್ನು ಕಂಡೆ. 
ಈಕೆಯೇ ಕಂಡಕ್ಟರ್‌ ಭಾಗ್ಯ 

ಹುಟ್ಟಿದ್ದು. ಬಾಲ್ಕ ಕಳೆದದ್ದು. ಓದಿದ್ದು ಎಲ್ಲಾ 
ಚಾಮರಾಜಪೇಟೆ, ಬೆಂಗಳೂರಿನ ಬಡಾವಣೆಯಲ್ಲಿ. 
ಓದಿನಲ್ಲಿ : ಮುಂಚಿನಿಂದಲೂ ಚುರುಕು. ಮನೆಯ ಸ್ಥಿತಿ 
ಬಡತನದ್ದಾಗಿತ್ತು. ಈಕೆಯೇ ಮನೆಯ ಹಿರಿಯವಳು. 5 
ಇಬ್ಬರು ತಮ್ಮಂದಿರು. 
ಎಸ್‌.ಎಸ್‌.ಎಲ್‌.ಸಿ. ಯಲ್ಲಿ ಹೆಚ್ಚಿನ ಅಂಕ ಪಡೆದು 
ಪ್ರಥಮ ಶ್ರೇಣಿಯಲ್ಲಿ ಭಾಗ್ಯ ಪಾಸಾದೌಗ. ಅದನ್ನು 
ಪ್ರೋತ್ಸಾಹಿಸಿ ಹಿರಿಹಿಗ್ಗುವ ಸ್ಥಿತಿ ಮನೆಯವರಿಗೆ ಇರಲಿಲ್ಲ. 


ಆಕೆಯ ಓದು. ಅಲ್ಲಿಗೇ ನಿಂತಿತು. ಶಾಲೆಯವರು 
ಎಷ್ಟೇ ಹೇಳಿಕಳಿಸಿದರೂ. ಮನೆಯವರಿಗೆ ಅವಳ ಓದಿನ 
ಬಗ್ಗೆ ಆಸಕ್ತಿ ಇರಲಿಲ್ಲ. ಕಾಲೇಜಿಗೆ ಆಕೆಯನ್ನು ಸೇರಿಸಿ 
ನಿಭಾಯಿಸುವ ಶಕ್ತಿ ಅವಳ ತಂದೆಗೆ ಇರಲಿಲ್ಲ. ಮನಸ್ಸಿಗೂ 
ಬೇಕಿರಲಿಲ್ಲ. ಕೊರಗಿದವಳೆಂದರೇ ಆಕೆ. ಅದೇ ಆ ಬಾಲೆ 
ಭಾಗ್ಯ. ಭಾಗ್ಯಲಕ್ಷ್ಮಿ. ವ್ಯಾಸಂಗವನ್ನು ನಿಲ್ಲಿಸಿ. 16ನೇ 
ವಯಸ್ಸಿಗೆ ಅವಳ ಮದುವೆಯನ್ನೂ ಮಾಡಿ ಮುಗಿಸಿ 
ತಂದೆ ಧನ್ಯರಾದರು. ಗಂಡ ' ನಗರ ಸಾರಿಗೆಯಲ್ಲಿ 
ಕೆಲಸದಲ್ಲಿದ್ದ ಸುಬ್ಬಣ್ಣ ಅವರು. 

ಬೆಂಗಳೂರಿನಲ್ಲಿ ಒಂದಷ್ಟು ವರ್ಷ ಸಂಸಾರ 
ಮಾಡಿದ್ದಾ ಯ್ತು. ನಂತರ ಭಾಗ್ಯ ಸೋಲೂರು ಹಳ್ಳಿ 
ಮನೆಗೆ ಒಟ್ಟು ಕುಟುಂಬದಲ್ಲಿ ಬಾಳಲು ತೆರಳಬೇಕಾಯ್ತು. 
ಹಿರಿಯರಾದ ಗಂಡನ ಅಣ್ಣ -ಅತ್ತಿಗೆಯರ ಸಂಪ್ರದಾಯ. 
ಮಡಿ. ಇತ್ಯಾದಿ ಕಟ್ಟುನಿಟ್ಟಿನಲ್ಲಿ ಭಾಗ್ಯಳ ಉತ್ಸಾಹದ 
ಬುಗ್ಗೆ ಬತ್ತಿಯೇ ಹೋಯಿತು. “ಇದೊಂದು ಜೀವ 
ನಾನ? ನನ್ನದೊಂದು ಬಾಳಾ?" ಎನ್ನುತ್ತಿದ್ದರು. 


ಬೆಂಗಳೂರಿನಲ್ಲಿದ್ದಾಗ. ಅಕ್ಕಪಕ್ಕದ ಮಕ್ಕಳಿಗೆ 
ಪಾರಹೇಳುತ್ತಿದ್ದರು. ಸೀರೆಗಳಿಗೆ ಅಂಚನ್ನು 
ಹೊಲಿದುಕೊಡುತ್ತಿದ್ದರು. ಆ ಹಳ್ಳಿಯಲ್ಲಿ ಯಾವುದಕ್ಕೂ 
ಅವಕಾಶವಿರಲಿಲ್ಲ ಭಾಗ್ಯಳಿಗೆ. ಬೇಸರಕ್ಕೆ ಮತ್ತೂ 
ಮುಖ್ಯಕಾರಣ. ವರ್ಷಗಳೇ ಕಳೆದರೂ. ಎಷ್ಟೇ ಹಂಬಲಿಸಿ. 
ದೇವರು ದಿಂಡರೆಂದು ಮಾಡಿದರೂ. ಮಕ್ಕಳೇ 
ಆಗದಿದ್ದುದ್ದು. ಭಾವನವರಿಗೂ ಮಕ್ಕಳಿರಲಿಲ್ಲ. ಭಾಗ್ಯಳ 


ಮಂನಸ್ಪ್ಸಂತು p 
~ 


ಇ 
೦ 
ರ 


“ಇನ ಟ್ಟ 
ಪಂಜರದಲ್ಲಿನ ಗಿಣಿಯಂತೆ 
ಚಟಪಟಗುಟ್ಟು ತ್ತಿತ್ತು. 

ದೇವರು-ದಿಂಡರು ಪ್ರಯೋಜನಕ್ಕೆ ಬರಲಿಲ್ಲ. ವೈದ್ಯರನ 
ಇ್ನದರೂ ಕಾಣುವ ಎಂದರೆ. ಪತಿರಾಯ ಡಾಕ್ಟರ ಬಳಿ 
ಹೋಗಲು ಒಪ್ಪಲೇ ಇಲ್ಲ. ವಿಜ್ಞಾನ ಇಷ್ಟೊಂದು ಪ್ರಗತಿ 
ಸಾಧಿಸುತ್ತಿರುವಾಗ. ತನಗೊಂದು. ಮಗ್ಗು ಆಗಲಾಠದೇ? : 
ತನಗೊಂದು ಬೇಕೆ ಬೇಕೆಂದು ಬಹಳ ಹಂಬಲ ತೊಟ್ಟ 
ಭಾಗ್ಯ. ಈ ದಿಶೆಯಲ್ಲಿ ನೆರವು ನೀಡುವ ನರ್ಸಿಂಗ್‌ 
ಹೋಮ್‌ಗೆ ಬಹಳ ಬಾರಿ ಹೋಗಿ ಬಂದಳು. ಗಂಡನಿ 
ಕೆಲಸ ಸಂಬಳವಲ್ಲದೆ, ಮನೆ. ಹೊಲ-ಗದ್ದೆಯೆಂದು 
ಸಾಕಷ್ಟು ಆಸ್ತಿ ಇತ್ತು. ಆದ್ದರಿಂದ ಸಂತಾನಕ್ಕಾಗಿ ತಗಲುವ 
ಲಕ್ಷಾಂತರ ರೂ.ಗಳ ಖರ್ಚಿಗಾಗಿಯೂ ಭಾಗ್ಯ 


ಆದರೆ ಒಂದು ಸಂಜೆ ಕೆಲಸದಿಂದ ಮಠಳಿದ ಗಂಡ 
ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದಾಗ ಮನೆಗೆ ಮರಳಲಿಲ್ಲ. 
ಮರಣವನ್ನಪ್ಪಿದ. ಭಾಗ್ಯ ಮಗುವಿಗಾಗಿ ನಡೆಸಿದ ಓಡಾಟ 
ನಿಂತೇ ಹೋಯಿತು. ನಗರ ಸಾರಿಗೆಯಿಂದ ಗಂಡನ 
ಪರವಾಗಿ ತನಗೆ ಬರಬೇಕಾಗಿದ್ದ . ಹಣಕ್ಕಾಗಿ ಪರದಾಟ. 
ಓಡಾಟ ಶುರುವಾಯಿತು. ' ಈ ' ದಿಶೆಯಲ್ಲಿ. ತಾಯಿ 
ಮನೆಯವರು ಬಹಳವಾಗಿ: ನೆರವಾದರು. ತಂದೆ ಗತಿಸಿ 
ಬಹಳ ಕಾಲವಾಗಿತ್ತು. ಬೆಂಗಳೂರು ನಗರ ಸಾರಿಗೆಯಲ್ಲಿ 
ಭಾಗ್ಯಳಿಗೆ ಉದ್ಯೋಗದ ಅವಕಾಶವೂ ಸಿಕ್ಕಿತು. ಆಕೆಯ 
ವಯಸ್ಸು ನಾಲ್ಕುದಶಕಗಳನ್ನೂ ದಾಟಿ ಮುಂದುವರಿದಿತ್ತು. 
ಗಂಡ ಸಾಯುವುದಕ್ಕೆ ವರ್ಷದ ಮುಂಚೆ ಭಾವನವರೂ 
ತೀರಿಕೊಂಡಿದ್ದ ರು. 


EE ನ್‌ 


ಆದರೆ ಭಾಗ್ಯ ಉದ್ಯೋಗಸ್ಮೆಯಾಗುವುದು 
ಒಡಹುಟ್ಟಿದವರಿಗೆ ಸುತರಾಂ ಇಷ್ಟವಾಗಲಿಲ್ಲ. "ಅವಳು 
ಯಾಕೆ ದುಡಿಯಬೇಕು? ಬೇಕಾದಷ್ಟು ಹಣ. ಆಸ್ತಿ 
ಇದೆಯಲ್ಲಾ, ಮಕ್ಕಳು ಬೇರೆ ಇಲ್ಲ'' ಎಂದು 
ಒಡಹುಟ್ಟಿದವರ ವಿಚಾರ ಧಾರೆ. ಆದರೆ ನಾನು 
ಹಾರಲಾರನೇನೋ ಎಂದು ಭಾವಿಸಿದ್ದ ಈ ಭಾಗ್ಯವೆಂಬ 
ಪಕ್ಷಿ. ಮುದಡಿ ಹೋಗಿದ್ದ ತನ್ನ ರೆಕ್ಕೆಗಳನ್ನು ಬಲವಂತವಾಗಿ 
ಬಿಚ್ಚಿ. ಹರಡಿ ಹಾರಲು ಸಿದ್ದವಾಯಿತು. "16ನೇ 
ವಯಸ್ಸಿನಲ್ಲೇ ಈ ಬುದ್ದಿ. ಧೈರ್ಯ ನನಗಿರುತ್ತಿದ್ದ ರೆ" 
ಎನ್ನುತ್ತಾರೆ ಭಾಗ್ಯ. ಭಾಗ್ಯ ಕೆಲಸಕ್ಕೆ ಸೇರಿದರು. ತಮ್ಮನ 
ಸಂಸಾರದಲ್ಲಿ ಒಬ್ಬರಾಗಲು ಇಷ್ಟಪಡದೆ. ಬೇರೆ ತನ್ನದೇ 
ಆದ ಮನೆಯೊಂದನ್ನು ಪಡೆದು. ವೃದ್ಧೆ ತಾಯಿಯನ್ನು, 
ತಮ್ಮನ ಹೆಣ್ಣು ಮಗುವನ್ನು ತನ್ನ ಬಳಿ ಇರಿಸಿಕೊಂಡರು. 


ವಾಗಿ ನಾನು ಗಮನಿಸಿದ್ದು. ಈಕೆ 
, ಮಹಿಳೆಯರು ಹತ್ತುವ 


೪ ಲಿ 

ಕೈಲಾಗೋಲ್ಲ. ಮಗೂನ ಇಲ್ಲಿ ಕೊಡೀಮ್ಮ, ಹತ್ತಿ ನೀವು. 
ಈಗ ತೊಗೋಳಿ ಮಗೂನ" ಹೀಗೆ ನಗು-ನಗುತ್ತಾ 
ಮಹಿಳೆಯರನ್ನು ಭಾಗ್ಯ ಸ್ವಾಗತಿಸುತ್ತಾರೆ. ಅವರನ್ನು 
ಹತ್ತಿಸಿಕೊಳ್ಳುವ ಕೆಲಸವನ್ನು ಚುರುಕಾಗಿ ಮಾಡಿ 


ಮುಗಿಸುತ್ತಾರೆ. ಮನೆಗೆ ಬಂದವರನ್ನು ಇಷ್ಟೊಂದು 


pl 


ಉತ್ಪಾಹದಿಂಪ ಶ್ರಡೆ ಯಿಂದ. ನಾವು 
ಸ್ವಾಗತಿಸುವುದಿಲ್ಲವೇನೋ ಎಂಬ ಅನುಮಾನ ನನ್ನಲ್ಲಿ 


ತಲೆದೋರುತ್ತೆ. ಇಷ್ಟರ ಮಧ್ಯೆ ಬಸ್ಸನ್ನು 
ಹತ್ತಿಸಿಕೊಳ್ಳುವಾಗಲೇ. ಕಣ್ಣಿನಿಂದಲೇ ಆ ಪ್ರಯಾಣಿಕರ 
ಸಂಖ್ಯೆಯನ್ನು ಲೆಕ್ಕ ಹಾಕಿರುತ್ತಾರೆ ಭಾಗ್ಯ. ಸೀಟಿ ಊದಿ. 
ಮುಂದಿನ ಬಾಗಿಲಿನಿಂದ ಕ್ಷಣದಲ್ಲಿ ಒಳಸರಿದು ಬರುತ್ತಾರೆ 
ಆಕೆ. ಮುಂದಿನ ನಿಲ್ದಾಣ ಬಸ್ಸು ತಲಪುವಷ್ಟರಲ್ಲಿ 
ಎಲ್ಲರಿಗೂ ಟಿಕೆಟ್ಟನ್ನು ಕೊಟ್ಟು ಮುಗಿಸಿರುತ್ತಾರೆ. 
ೇಸಗೆಯಲ್ಲೂ ಮುಖಬಾಡಿ, ದೇಹಸೋತಿದ್ದರೂ. 
ಮೂಖದಲ್ಲಿ ಚುರಂಕಂತನ,... ಮಂದಹಾಸ 


4 


[3 


ಮರೆಯಾಗಿರುವುದಿಲ್ಲ. ಈಕೆಗೆ ನಿಜವಾಗಲೂ 40ರ ಮೇಲೆ 

ರುಸ್ಸಾಗಿದೆಯಾ? ಎನಿಸುತ್ತದೆ. ಉಡುಗೆ-ತೊಡುಗೆ. ಜಡೆ 
ಮುಡಿಯಲ್ಲೂ ಅಷ್ಟೇ ಶಿಸ್ತು. ಅಷ್ಟೇ ಶುಭ್ರತೆ ಆಕೆಯದು. 

ಇಷ್ಟಾಯಿತಲ್ಲ. ಆಕೆಗೆ ಸರ್ವಿಸ್‌ ಎಷ್ಟಾಯಿತೆಂದು 
ಕೇಳಿ. ಕೇವಲ ಎರಡು ವರ್ಷ. ಅದಕ್ಕಿಂತ ಹೆಚ್ಚಾಗಿಲ್ಲ. 
ಮೇಲಧಿಕಾರಿಯವರು ಈಗಾಗಲೇ ಈಕೆಯ ಕೆಲಸದ ಬಗ್ಗೆ 
ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾ ರಂತೆ. ಈಕೆ ಇರುವ 
ಬಸ್ಸಿನಲ್ಲಿ ಕಲೆಕ್ಟನ್‌ ಹೆಚ್ಚಾಗಿರುತ್ತದಂತೆ. 


ನಾವು ಎಲ್ಲೇ ಇರಲಿ. ನಮ್ಮ ವಿದ್ಯಾರ್ಹತೆ ಎಷ್ಟೇ 
ಇರಲಿ. ನಾವು ಎಲ್ಲೇ ಕೆಲಸ ಮಾಡಲಿ. ಭಾಗ್ಯಳಂತೆ 
ಇರಲು ಯತ್ನಿಸೋಣ. ಸುತ್ತಮುತ್ತಲಿನವರು. ನೆಂಟರು 
ಇಷ್ಟರು ಆಕೆಯ ಉಡಿಗೆ-ನಡಿಗೆಯಲ್ಲಿರುವ ಶಿಸ್ತನ್ನು 
ಆಡಿಕೊಳ್ಳದೆ. ಆಕೆಯನ್ನು ಹೀಯಾಳಿಸದೇ ಬಿಟ್ಟಿಲ್ಲ. ಹೌದು 
ಆಕೆ ಪುರುಷಚಾಲಕ ಮಾರ್ಗದರ್ಶಕರ ನಡುವೆ. 
ಅವರೊಂದಿಗೆ ಸಹಕರಿಸುತ್ತಾ ಕೆಲಸ ಮಾಡಬೇಕಾಗುತ್ತದೆ. 
ಅದಕ್ಕೆ ಮನೆಯವರ ಆಕ್ಷೇಪಣೆ ಇದ್ದೇ ಇದೆ. “ನಾನೇನೂ 
ಆಗೋಲ್ಲ. ಹೆದರಿಕೋಬೇಡಿ”' ಎನ್ನುತ್ತಾರೆ ಆಕೆ. ತಾನು 
ಹಣವಂತೆಯಾದರೂ “ನಾನು ಹಣಕ್ಕಾಗಿ ಅಲ್ಲ, ನನಗೆ 
ಮಾಡೋದಕ್ಕೆ ಏನಾದರೂ ಕೆಲಸಬೇಕು” ಎಂದು ಈ 
ಸಣ್ಣ ಉದ್ಯೋಗವನ್ನು ಸಂತೋಷದಿಂದ ಹಿರಿದಾಗಿ. 
ಆತ್ಮವಿಶ್ವಾಸದಿಂದ ನಡೆಸುತ್ತಿದ್ದಾರೆ. ಕೆಲಸ ಮಾಡೋದಕ್ಕೆ 
ಅಂತಸ್ಥೇನು? ಅದರಲ್ಲಿ ಅವಮಾನ ಅಂದರೇನು”? ಎಂದು. 
(ಹೀಗೆ ಹೇಳಿದವರಿಗೆ *`ಆರಾಮವಾಗಿ ಉಟ್ಟುಂಡು 


ಇಷ್ಟಾಯಿತು. ಆಕೆ ಯಾವ ನೆಂಟ ಇಷ್ಟರ ಮನೆಗಳಿಗೆ 
ಹೋಗಿ ತಲೆ ಬಿಸಿ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ. 
ಸಹಗಮನ ಪದ್ಧತಿ (ಸತಿ ಪದ್ಧತಿ). ಮರುಕಳಿಸಲು ಹವಣಿಕೆ 
ನಡೆದಿದೆ ಎಂಬ ಕೂಗು ಎದ್ದಿರುವಾಗ. ಭಾಗ್ಯಳಂತೆ 
ದಿಟ್ಟತನ. ನೇರ-ನುಡಿ-ಹೆಜ್ಜೆ. ನಮ್ಮಲ್ಲಿ ಅನೇಕರಿಗೆ 
ಸ್ಫೂರ್ತಿದಾಯಕವಾಗಬಲ್ಲದು. ಸರಿದಾರಿಯಲ್ಲಿ ಹೆಜ್ಜೆ 
ಹಾಕುವಾಗ ಯಾರಿಗೂ ಅಂಜಬೇಕಾಗಿಲ್ಲ. ನಮ್ಮ 
ಜೀವನವನನ್ನು ನಾವೇ ರೂಪಿಸಿಕೊಳ್ಳಲು ಕಲಿಯಬೇಕು 
ಭಾಗ್ಯಳಂತೆ ಅಲ್ಲವೇ? 


- ಬಿ. ಎ. ಸುಭದ್ರಾ 


ಮಾಗಾ ಹಾ 
ಒಂದು ಮಹತ್ವದ ತೀರ್ಪು 


'ಎಲ್ಲರೂ ಸಮಾನರು' ಎನ್ನುತ್ತದೆ ನಮ್ಮ ಸಂವಿಧ 
ನನ. ಆದರೆ ನಮ್ಮ ದೇಶದಲ್ಲಿ ಅವೆಷ್ಟು ಲಿಂಗತಾರತಮ್ಯದ 
ಕಾನೂನುಗಳು ಇವೆ ತ್ತೆ? ಮದುವೆ: ವಿಜೆ "ದನ. 


ಅಸ್ತಿಹಕ್ಕು. ಬಲಾತ್ಕಾರ ಇಂಥಾ ಹತ್ತು ಹಲವು 
ವಿಷಯಗಳಲ್ಲಿದ್ದ . ನ್ಯೂನತೆಗಳನ್ನು. ಲಿಂಗಭೇದದ 
ರೀತಿಗಳನ್ನು ಇತ್ತೀಚಿನ ದಶಕಗಳಲ್ಲಿ . ಮಹಿಳೆಯರು 
ಗುರುತಿಸಿ. ಸಂಘ-ಸಂಸ್ಥೆಗಳ ಮೂಲಕ ಸಂಘಟಿಸಿ 
ಹೋರಾಡಿದಾರೆ. ಈ ಮೂಲಕ ಸಂಬ ಎ ಕಾನೂನಿನಲ್ಲಿ 
ಮಹತ್ವದ ತಿದ್ದುಪಡಿ ಆಗುವಂತೆ ಮಾಡಿದ್ದಾರೆ. ಆದರೂ 
ತಿದ್ದು ಪಡಿಯಾಗಬೇಕಾದ ಕಾನೂನುಗಳು ಇನ್ನೂ 


ಕಣ್ಣಿನಲ್ಲಿ : ತಾಯಿ ತನ್ನ ಮಗುವಿನ “ಸಹ ಕೋ ಇ 


ತಾತ ಸ್ಯಾ ಲ A 
ಜಣ ಖಿ ಅಪ್ರಾಪ್ತ ಟಾ ಮಗುವಿನ 'ಸಹಜ 


ಪಾಲಕ'ಳಾಗಲು ಸಾಧ್ಯವಿಲ್ಲ. ತನ್ನ ಮಗುವಿನ ಬ್ಯಾಂಕ್‌ 

ರ್ಜಗೋ. ಪಾಸ್‌ಪೋರ್ಟ್‌ ಅರ್ಜಿಗೋ. ಮತ್ತಾವುದೇ 
ಮಹತ್ವದ ಪತ್ರಗಳಿಗೆ ತಾಯಿ ಸಹಿ ಹಾಕುವಂತಿಲ್ಲ . ಮಗು 
ವಿಪಾಹಬಾಹಿರವಾಗಿ ಹುಟ್ಟಿದರೆ. ಗಂಡ ದೈಹಿಕವಾಗಿಯೋ 
ಮಾನಸಿಕವಾಗಿಯೋ ಅಸಮರ್ಥ ನೆಂದು ಸಾಭೀತು 
ಮಾಡಿದರೆ ಮಾತ್ರ. ತಾಯಿಗೆ "ಸಹಜ ಪಾಲಕ'ಳ ಹಕ್ಕು 
ದೊರೆಯುತ್ತದೆ. 


ಇಂಥಾ ಲಿಂಗತಾರತಮ್ಯದ ಕಾನೂನನ್ನು ಪ್ರಶ್ನಿಸಿದವರು 
ದಿಲ್ಲಿಯ ಗೀತಾ ಹರಿಹರನ್‌ ಮತ್ತು ವಂದನಾ ಶಿವ. 


1993ರಲ್ಲಿ ಗೀತಾ ತಮ್ಮ ಅಪ್ರಾಪ್ತ ವಯಸ್ಸಿನ 
ಮಗನ ಹೆಸರಲ್ಲಿ ಕೆಲವು “ರಿಲೀಫ್‌ ಬಾಂಡ್‌'ಗಳನ್ನು 
ಕೊಂಡುಕೊಳ್ಳಲು ಆರ್‌.ಬಿ.ಐ.ಗೆ ಹೇಗಿದ್ದರು. ಆದರೆ 
ಆರ್‌.ಬಿ.ಐ. ಗೀತಾಳ ಅರ್ಜಿಯನ್ನು ತೆಗೆದುಕೊಳ್ಳಲು 
ನಿರಾಕರಿಸಿತು. ಕಾರಣ ಗೀತಾ ಮಗನ ಸಹಜ ಪಾಲಕಳಲ್ಲ 
(..) ಎಂಬುದು ಆರ್‌.ಬಿ.ಐ. ವಾದವಾಗಿತ್ತು. ತಂದೆ ಮಾತ್ರ 
ಅರ್ಜಿಯಲ್ಲಿ ಸಹಿ ಹಾಕಲು ಸಾಧ್ಯ. ಕಾರಣ ಅಪ್ರಾಪ್ತ 
ವಯಸ್ಸಿನ ಮಕ್ಕಳ `ಸಹಜ ಪಾಲಕ ತಂದೆ ಮಾತ್ರ: 


ಅ ಕಾಕಾ ಘೂ ಘಾಾರ್ಭಾರಾ)ಗಾಗಣಾಗಣಾಗಗಾಗ)7? ದಾ ತಾಾಕಾಣಾವಾ ಇರ ವಾ ದ 


ಎಂದು ಕಾನೂನು ಹೇಳಿಕೆಯನ್ನು ತಿಳಿಸಿತು. ಮೊಟ್ಟ 
“ದತ್ತಿ ಇಂಥಾ ಕಾನೂನು ನಮ್ಮ ದೇಶದಲ್ಲಿದೆ ಎಂದು 
ಅರಿವಿಗೆ ಬಂದ ಗೀತಾ. ಮನೆಗೆ ಬಂದು ಪತಿಗೆ . ತಿಳಿಸಿದಾಗ 
ಆತನಿಗೂ ತಬ್ಬಿಬ್ಬು. ಕಡೆಗೆ ಪತಿ: `ನನ್ನ ಪತ್ತಿ, ಮಗನ 
ಅರ್ಜಿಗೆ ಸಹಿ ಹ ಹಾಕುವುದಕ್ಕೆ ನನ್ನ ಆಕ್ಷೇಪವಿಲ್ಲ” ಎಂದು 
ಬರೆದು ಕೊಟ್ಟರು. ಆದರೆ “ಗಂಜಾಿಗೆ ಲೆ ಕೆಟ್ಟ 

ಹೆಂಡತಿ ಸಾಬೀತು ಮಾಡಿದಾಗ. ಇಲ್ಲ ಗಂಡ ಸಂಸಾರ 


ತೊರೆದು ಹೋಗಿದ್ದಾನೆ ಎಂದು ತೋರಿಸಿದಾಗ ಮಾತ್ರ. 

ಹೆಂಡತಿಗೆ ಕಾನೂನು. “ಸಹಜ ಪಾಲಕ'ಳ ಹಕ್ಕು ನೀಡುತ್ತದೆ" 
ಎಂದು ತಿಳಿದು ಬಂದಿತು. ನಮ್ಮ ದೇಶದಲ್ಲಿ ಇಂಥಾ 
ಪುರಾತನ ಕಾನುನುಗಳೂ ಜಾರಿಂ ರುಲ್ಲಿವೆ ಎಂದು ಅರಿವೆಗೆ 


ಬಂದ ಗೀತಾ ಮತ್ತು ಪತಿ ಮೋಹನ್‌ ರಾವ್‌. 'ಆರ್‌.ಬಿ. 
ವಿರುದ್ಧ ಕೇಸ್‌ ಹಾಕಿ. ಈ ಕಾನೂನಿಗೆ ಸವಾಲೆಸೆದ 


1 


1 


ವಂದನಾ ಅವರದು ಗೀತಾಗಿಂತ ಬೇರೆಯೇ ಆದ 
ಕತೆ. ವಂದನಾ ಶಿವಾ ಅವರು ಜೆ. ಬಂಡೋಪಾ ನಿಯ 
pp ವಿವಾಹವಾಗಿದ್ದರು. ತಮ್ಮದು ಸುಖೀ 

ಸಾರ ಎಂದುಕೊಂಡಿದ್ದಾಗಲೇ. ಒಂದು ದಿನ ಆಕೆಯ 
ಪತಿ ಯಾವುದೇ ಕಾರಣವಿಲ್ಲದೆ ಆಕೆಯನ್ನು ಬಿಟ್ಟು 
ಹೊರಟು ಹೋದರು. ಅಷ್ಟು ಸಾಲದೆಂಬಂತೆ ಮಗುವಿನ 
`ಕಸ್ಟಡಿ` ಕೇಳದೆ ಇದ್ದ ಪತಿ. ತನ್ನ 'ಸಹಜ ಪಾಲಕ: 
ಹಕ್ಕನ್ನು ಸ್ಥಾಪಿಸಿ ವಂದನಾ ವಿರುದ್ಧ ಕೇಸ್‌ ಫೈಲ್‌ 
ಮಾಡಿದರು. ಅದರ ಪ್ರಕಾರ ವಂದನಾ ಮಗುವಿನ 
ಬಡುಕಿನ ಎಲ್ಲ್ಲ ನಿರ್ಣಯ ಗಳನ್ನು ಸ್ವ ತಃ 
ತೆಗೆದುಕೊಳ್ಳು ನ್ಫವಂತಿರಲಿಲ್ಲ. ಪ್ರತಿಯೊಂದನ್ನೂ “ತನ್ನ ಮಾಜ 
ಪತಿಗೆ ತಿಳಿಸಬೇಕು ಎಂದಿತ್ತು. “ಹಾಗಿದ್ದರೆ. ನೀವೇ ಏಕೆ 
ಮಗುವನ್ನು ನೋಡಿಕೊಳ್ಳಬಾರದು?` ಎಂದು ವಂದನಾ 
ಕೇಳಿದಾಗ, ಆತ ಅದಕ್ಕೆ ಸಿದ್ದ ವಿರಲಿಲ್ಲ. ಒಂದು. ಕಡೆ 
ಸ ಸಂಪೂರ್ಣ ಜವಾಬ್ದಾರಿ ಹೊತ್ತು. ಮಗುವನ್ನು 

ಕುವ ದೈಹಿಕ. ಆರ್ಥಿಕ 'ಹೊರೆ'ಯನ್ನು ವಂದನಾ 
ಸನ ರೂ. ತನ್ನ ಮಗುವಿನ ಬದುಕು. ಭವಿಷ್ಯ 
ನಿರ್ಣಯಿಸುವ ಸಂಪೂರ್ಣ ಹಕ್ಕು ಆಕೆಗಿರಲಿಲ್ಲ. ತನ್ನೆಲ್ಲ 
ನಿರ್ಣಯಗಳನ್ನು ಮಾಜಿ ಪತಿಗೆ "ರಿಪೋರ್ಟ್‌ 
ಮಾಡಬೇಕಿತ್ತು. "ತನ್ನ ಮಗನನ್ನು ಹೇಗೆ ಬೆಳೆಸಬೇಕು 
ಎಂಬುದನ್ನು. ತಂದೆತನದ ಜವಾಬ್ದಾರಿಯಿಂದ 
ಜಾರಿಕೊಂಡು. ಬಿಟ್ಟು ಹೋದ ಗಂಡ ನಿರ್ಣಯಿಸಬೆಕಿಲ್ಲ' 


ee 


ಅಲ್ಲ. ನಮ್ಮೆಲ್ಲರಿಗೂ ನ್ಯಾಯ ದೊರೆತಿದೆ. ಇದೇ ವರ್ಷ 
ಫೆಬ್ರವರಿ ತಿಂಗಳಿನಲ್ಲಿ ಸರ್ವೋಚ್ಛ ನ್ಯಾಯಾಲಯ 
ಮಹತ್ವದ ತೀರ್ಪು ನೀಡಿತು. "ಹಿಂದು ಮೈನಾರಿಟಿ ಮತ್ತು 
ಗಾರ್ಡಿಯನ್‌ಶಿಪ್‌ ಆಕ್ಟ್‌” ಅಡಿಯಲ್ಲಿ, ಈಗಿರುವ 


ಈ ಇಬ್ಬರು ಮಹಿಳೆಯರು ಚ ಾಾತಷ್ಟ 
ಆರ್ಥಿಕವಾಗಿ ಸುಭಭ್ರರು ಇಂಥಾ ಮಹಿ ಸ 
ದೇಶದ ತಾರತಮ್ಯದ ಕಾನೂನುಗಳು ಕಾಲಿಗೆ ತೊಡರಿದ 
ತೊಡಕುಗಳಾಗಬಲ್ಲವೆಂದರೆ. ಇನ್ನು ಅನಕ್ಸರಸ್ಪ ಅವಲಂಬಿತ 
ಮಹಿಳೆಯರನ್ನು ಇಂಥಾ ಕಾನೂನುಗಳು ಯಾವ ಬಗೆಯಲ್ಲಿ 
ಕಾಡಬಲ್ಲವೆಂದು ಊಹಿಸಬಹುದು. ಎಷ್ಟೋ 
ಮಹಿಳೆಯರು ಮಗುವಿನ "ಕಸ್ಟಡಿ" ಮತ್ತು `ಪಾಲಕ' 
ಹಕ್ಕನ್ನು ಕಳೆದುಕೊಳ್ಳು ಶವ ಭಯದಲ್ಲಿ ಅತ್ಯಂತ 


ಜಿನಯವಾದ ಹಿ: ೦ಸೆಯ' ವಿವಾಹೆವನ್ನೂ ಸಹಿಸಿಕೊಂಡು 
ಅನುಭವಿಸುತ್ತಾರೆ. 


`ನನ್ನ ಪತಿ ಮೂಲತಃ ಸ್ತ್ರಿ ವಾದಿಯಾಗಿದ್ದೂ. ಯ 
ಬಂದಾಗ. | ಪಿತ್ತ ಪ್ರಧಾನ ಮೂಲದ ಹೊನ್ನು 
ತಮ್ಮ ಅನಕೂಲಕ್ಕೆ ಬಳಸಿಕೊಳ್ಳಲು ಕಿಂಠಿ ಚಿತ್ತೂ 
| ದ ಲ್ಲ ಎಂದು "ಸಾವಿ" ಪತ್ರಿಕೆಯಲ್ಲಿ ಹೇಳಿರುವ 

ವಂದನಾ ಕೆಟ್ಟ ಕಾನೂನುಗಳು ಅತ್ಯಂತ ಕೆಟ್ಟ ಗಳಿಗೆಯಲ್ಲಿ. 
ಕೆಟ್ಟದಾಗಿ fein ವ ಅಸ್ತ್ರ ವಾಗಿ ಮಹಿಳೆಯ ವಿರುದ್ಧ 
ಎದ್ದು ನಿಲ್ಲಬಲ್ಲವು: ಅವುಗಳನ್ನು ಇಲ್ಲ ) ವಾಗಿಸುವುದೊಂದೇ 
ಇದಕ್ಕೆ ಮಾರ್ಗ” ಎನ್ನುತ್ತಾರೆ. 


ಬಹಳಷ್ಟು ಜನಕ್ಕೆ ಅಂಥಾ ಸಂದರ್ಭಗಳಲ್ಲಿ ಸಿಕ್ಕಿ 
ಹಾಕಿಕೊಳ್ಳುವವರೆಗೂ ಇಂಥಾ ಕಾನೂನುಗಳೂ ಇವೆ 
ಎಂದು ತಿಳಿದಿರುವುದಿಲ್ಲ. ತಿಳಿದು ಬಂದಾಗ. ಅವುಗಳನ್ನು 
ಪ್ರಶ್ನಿಸಬಹುದು. ಅವುಗಳ ವಿರುದ್ದ ಹೋರಾಡಬಲ್ಲುದು 
ಎಂದು. ಗೊತ್ತಿರುವುದಿಲ್ಲ: ಈ ಹೋರಾಟ 
ಸುಲಬದ್ದ ಲ್ಲದಿದ್ದರೂ ಕಳೆದ ದಶಕಗಳು. ಇಂಥಾ ಅನೇಕ 
ತಾರತಮ್ಯದ ಕಾನೂನುಗಳ ತಿದ್ದು ಪಡಿಯನ್ನು ಕಂಡಿವೆ. 
ಇಂದಿಗೂ ಅಂಥಾ ಬಹಳಷ್ಟು ಕಾನೂನುಗಳಿವೆ. 


ಮೊನ್ನೆ ನನ್ನ ಸ್ನೇಹಿತೆಯ ಅಮ್ಮ; ನ ಮನೆಗೆ ಹೋಗಿದ್ದೆ. 
ದೊಡ್ಡ ಸರ್ಕಾರಿ ಹ ಹುದ್ದೆಯಲ್ಲಿದ್ದು. ಮೂರು ವ ಮಕ್ಕಳನ್ನು 
ಓದಿಸಿ. ಬೆಳೆಸಿ. ಮದುವೆ ವಡಿ ತಳಹ. 
ದೊಡ ಮನೆಯನ್ನು ಕಟ್ಟ ಕ್ವಿಕೊಂಡು ನೆಮ್ಮ ದಿಯಾಗಿದ್ದ 
ಕುಟುಂಬದಲ್ಲಿ ತಟ್ಟನೆ ಬಿರುಗಾಳಿ. ಮೊದಮೊದಲು 
ಯಾವಾಗಲೋ ಒಮ್ಮೆ « ಇಸ್ಪೀಟು ಆಡಿ ಬರುತ್ತಿದ್ದ ಪತಿ. 
ನಿವೃತ್ತರಾದ ಮೇಲೆ ರೇಸಿಗೂ ಇಳಿದು ಇದ ಬದ 
ಹಣವನ್ನೆಲ್ಲ ಸುರಿದು ಮುಗಿಸಿದರು. ತಿಂಗಳ ಏಂಚಣೆ 
ಕುದುರೆ ಬಾಲಕ್ಕೆ ಹೋಗಿ. ಮೈತುಂಬಾ ಸಾಲವಾಗಿ. ಈಗ 
ಾತೆತ್ತಿದರೆ `ಮನೆ ಮಾರುತ್ತೇನೆ' ಎನ್ನುವಾಗ, ಪತ್ನಿಯ 
ಎದೆ ಹೊಡೆದುಕೊಳ್ಳುತ್ತದೆ. ಕಾರಣ ಮನೆ ಕಾನೂನು 
ರೀತಿ ಆತನ ಸ್ವಯಾರ್ಜಿತ ಸ್ವತ್ತು. ಆತ ಅದನ್ನು 
ಬೇಕೆಂದಾಗ ಮಾರಬಹು ುದು. `ಈ ಇಳಿವಯಸ್ಸಿನಲ್ಲಿ 
೦ದು ಮನೆಯನ್ನೂ ಕಳೆದುಕೊಂಡು ತಾನು ಬೀದಿ 
ಪಾಲಾಗಬೇಕೆ” ಎಂಬ ಹು ಆಕೆಯದು. “ಅವರು ಭಾ 
ಮಾರಲು ಹೊರಟರೆ ನಾನೇನೂ ಮಾಡುವಂತಿಲ್ಲವೆ? 
ಕೇಳಿದರು. ನಾನು ಪರಿಚಿತ ನ್ಯಾಯವಾದಿಗಳನ್ನು 
ವಿಚಾರಿಸಿದಾಗ. `ಸ್ವಯಾರ್ಜಿತ ಸ್ವತ್ತಾದರೆ. ಆತ ತನ್ನ 
ಇಚ್ಛೆ ಯಂತೆ ನಡೆಯಲ್ಲ. ಅದಕ್ಕೆ ಪತ್ನಿಯ ಅನುಮತಿ 
ಏನೂ ಬೇಕಿಲ್ಲ" ಎಂದು 'ಶಿಅನಿದರು. ಇಲ್ಲಿ 'ಸ್ವಯಾರ್ಜತ` 
ಎಂಬ ಪದವೇ ವಿಚಿತ್ರವಿದೆ. ನನ್ನ ತಾಯಿಯ ವಯಸ್ಸಿನ 
ಈ ಮಹಿಳೆ ಹೊರಗೆ ದುಡಿಯದಿದ್ದ ರೂ. ಬದುಕು ಪೂರಾ 
ಮನೆಯಲ್ಲಿ ದುಡಿದಾಕೆ. ಒಂದು ಉಪ್ಪಿನಕಾಯಿ. 
ಹಪ್ಪಳವನ್ನೂ ಹೊರಗಿನಿಂದ ಕೊ ಂಡುಕೊಳ್ಳದೆ. ದುಡ್ಡು 
ವೃರ್ಥವಾಗುತ್ತೆ ಎಂದು ಎಲ್ಲವನ್ನೂ ಮನೆಯಲ್ಲಿ ಮಾದಿ. 
ಕಾಸಿಗೆ ಕಾಸು ಕೂಡಿಸಿ, ಮನೆ ಕಟ್ಟಲು ಸಹಾಯ 
ಮಾಡಿದಾ ಹಣ್ಣು ಅಲ್ಪ ಹಣದಲ್ಲಿ ಕಗ ಸಾಗಿಸಿ. 
ಹೊಟ್ಟೆ ಬಟ್ಟೆ ಕಟ್ಟ ಮಕ್ಕ ಳನ್ನು 1 ಸುವಲ್ಲಿ, ಮನೆ 
ಕಟ್ಟು ವಲ್ಲಿ ಜಹಾ ಗಂಡ ಕ» ದುಡಿದು 
ಹಣ ಗಳಿಸಿದರೆ. ಈಕೆ ಒಳಗೆ ದುಡಿದು. ಹಣ ಉಳಿಸಿ. 
ಮನೆ ಕಟು ವುದನ್ನು ಸಾಧ್ಯ ವಾಗಿಸಿದ್ದ ಳು. ಆದರೆ ಈಗ 
ಮನೆ ಆತನ “ಸ್ವಯಾರ್ಜಿತ. ಅದರಲ್ಲಿ ಆಕೆಗೆ ಹಕ್ಕಿಲ್ಲ. 
"ಪತ್ನಿಯ ಅನುಮತಿ ಇಲ್ಲದೆ ಪತಿ ತನ್ನ ಯಾವುದೇ 
ಸ್ವಯಾರ್ಜಿತ ಆಸ್ತಿಯನ್ನು. ಅದರಲ್ಲೂ ಇರುವ 
ಮನೆಯನ್ನು ಮಾರುವಂತಿಲ್ಲ" ಎಂಬ. ತಿದ್ದು ಪಡಿ ಬೇಕಿದೆ. 
ಇಂಥಾ ಅದೆಷ್ಟೋ ಕಾನೂನುಗಳನ್ನು 'ಮಹಿಳೆ ಮ ು 
ಒಂದೊಂದಾಗಿ: ಪ್ರ ಪ್ರಶ್ನಿಸಿ. ಹೋರಾಡಿ ಬದಲಿಸಬೇಕಿ 


- ನೇಮಿಚಂದ್ರ 


MOEN  . .. EEE: 


K 


ಸಾಕ ಸರಸ್ತುತಿ 


ಲ್‌ 


"ಸಾರಸರಸ್ವತಿ' ; ಸಂ. ವಿಜಯಾ ದಬ್ಬೆ, ಪ್ರ: ಮಹಿಳಾ ಸಾಹಿತ್ಯಿಕ, ಹುಬ್ಬಳ್ಳಿ : 1996, ಪುಟ : 248, ಬೆಲೆ ರೂ. 75/- ಸ 


ಇದು ವಿಜಯಾ ದಬ್ಬೆಯವರು ಸಂಗ್ರಹಿಸಿರುವ 
ಸರಸ ಕತಿಯವರ ಆಯ್ದ ಬರಹಗಳನ್ನೊ ಳಗೊಂಡ ಕೃತಿ. 
ಭಾರತ ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಅದಕ್ಕಾಗಿ 
ಹೋರಾಡುತ್ತಿದ್ದ ಕಾಲ. ಅದು ಸ್ತ್ರೀ ಶಿಕ್ಷಣಕ್ಕಾಗಿ 
ಹೋರಾಡುತ್ತಿದ್ದ ಕಾಲವೂ ಹೌದು. ಆಗ ಶಿಕ್ಷಣದ 
ಅನುಕೂಲತೆ ಪಡೆದು ಸಾಹಿತ್ಯದಲ್ಲೂ ತಮ್ಮನ್ನು 
ತೊಡಗಿಸಿಕೊಂಡ ಸರಸ ಸ್ವೈತಿಯವರು ಹುಟ್ಟಿದ್ದು 1928, 
ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲ್ಲೂಕಿನ ತಿಗಡಿಯಲ್ಲಿ. 
ತಿರುಮಲಾಂಬ, ತ್ರಿವೇಣಿ, ಕಲ್ಯಾಣಮ್ಮ, ಶ್ಯಾಮಲಾದೇವಿ, 
ಬೆಳಗೆರೆ ಜಾನಕಮ್ಮ, ಎಂ.ಕೆ. ಇಂಡಿರಾ ಮುಂತಾದ 
ನಮೋದಯ ಲೇಖಕಿಯರ ಸಾಲಿಗೆ ಸೇರುವ 
ಸರಸ್ವತಿಯವರು 1940-41ರ ಹೊತ್ತಿಗೇ ಕನ್ನಡ, 
ಇಂಗ್ಲೀಷ್‌ ವಿದ್ಯಾಭ್ಯಾಸ ಪಡೆದು ಬರವಣಿಗೆಯಲ್ಲಿ 
ತಮ್ಮನ್ನು ತೊಡಗಿಸಿಕೊಂಡವರು. "ಬರೆದು ಪುಟ 
ತುಂಬಿಸುವ ಹವ್ಯಾಸವೆನಗಿಲ್ಲ' ಎಂದು 
ಹೇಳಿಕೊಂಡಿದ್ದರೂ ಕಾವ್ಯ, ನಾಟಕ, ಕಥೆ, 


ಪ್ರಬಂಧಗಳಲ್ಲಿ ಮಾಡಿರುವ ಬರವಣಿಗೆ 
ಕಡಿಮೆಯೇನಲ್ಲ. 
ನಾಡು-ನುಡಿಗೆ, ಸಮೂಹ ಜೀವನದ 


ಏರುಪೇರುಗಳಿಗೆ, ಚರಿತ್ರೆ-ಪುರಾಣಗಳಿಗೆ, ಮನುಷ್ಯ 
ಸ್ವಭಾವದ ಹಲವು ಮುಖಗಳಿಗೆ ಸರಸ್ವತಿಯವರ 
ಮನಸ್ಸು ತೆರೆದಿತ್ತೆಂಬುದಕ್ಕೆ ಅವರ ರಚನೆಗಳೇ ಸಾಕ್ಸಿ. 


ಸರಸ್ವತಿಯವರ ಕಾವ್ಯರಚನೆ ನವೋದಯದ 
ಮಾರ್ಗದಲ್ಲಿದೆ. "ಸಿರಿಮುಡಿಗೆ', "ಶರಣ ಗಂಗಾಂಬೆ', 


"ಶರಣು ತಾಯಿ ಭಾರತಿ', "ಉದಯವಾಯಿತು ಇಂದು 
ಕರ್ನಾಟಕ ರಾಜ್ಯ' ಮುಂತಾದುವು ನಾಡು-ನುಡಿಗೆ 
ಸಂಬಂಧಿಸಿದ್ದಾದರೆ, "ತಾಯೆ ನಿನಗೆ ಶರಣು', "ಮರೆತಿಲ್ಲ 
ತಾಯಿ', "ಕಾಯ್ದು ಕರುಣಿಸಲಿ ಕರುಣಾಳು ದೇವರು' 
ಕವಿತೆಗಳು ಕ್ರಮವಾಗಿ ಜಯದೇವಿತಾಯಿ ಲಿಗಾಡೆ, 
ಕಸ್ತೂರಿಬಾಯಿ, ಆರ್‌.ಬಿ. ಪಾಟೀಲರನ್ನು 
ಕುರಿತದ್ದಾಗಿದೆ. ಇವುಗಳಿಗಿಂತ ಭಿನ್ನವಾಗಿ 
ರಚನೆಗೊಂಡಿರುವ ಕವನವೆಂದರೆ, ಅಕ್ಕಮಹಾದೇವಿಯ 
ಜೀವನವನ್ನಾ' ಧರಿಸಿ ಬರೆದ ಸಾಂಪ್ರದಾಯಿಕ ಶೈಲಿಯ 
ಕೋಲುಪದ-ಕವಿತೆ. ಇವುಗಳಲ್ಲಿ ಸಂಪೂರ್ಣವಾಗಿ 
ಅಲ್ಲದಿದ್ದರೂ ಪ್ರೌಢತೆಯನ್ನು 
ಗುರುತಿಸಬಹುದು. 


ಅಲಲಿ 
೯೧ 1 


ಸರಸ್ವತಿಯವರ ತಲೆಮಾರಿನ ಲೇಖಕಿಯರಲ್ಲಿ 
ನಾಟಕವನ್ನು ತಮ್ಮ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ 
ಮಾಡಿಕೊಂಡವರು ಕಡಿಮೆ. 12ನೇ ಶ.ದ ಶರಣರು 
ಮತ್ತು ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ 
ಪ್ರಮುಖರಾದ ಕೆಲವರನ್ನು ಕೇಂದ್ರವಾಗಿಟ್ಟುಕೊಂಡ 
ನಾಟಕಗಳು ಚಾರಿತ್ರಿಕ ನಾಟಕಗಳು. ಗಂಭೀರ ಸಮಸ್ಯೆ 
ಹಾಗೂ ಲಘು ಪ್ರಹಸನಗಳನ್ನೊಳಗೊಂಡದ್ದು ಸಾಮಾಜಿಕ 
ನಾಟಕಗಳು. ಸರಸ ಕೈತಿಯವರ ಪ್ರಮುಖ ನಾಟಕಗಳೆಲ್ಲ 
ಸಂಭಾಷಣಾ ಪ್ರಧಾನವಾಗಿದ್ದು, ರಂಗಭೂಮಿಗೆ 
ಅಗತ್ಯವೆನ್ನಿಸುವ ಕ್ರಿಯೆಯನ್ನು ತೋರುವುದಿಲ್ಲ - 
"ಕಲ್ಯಾಣದ ಕೊನೆಗಾಲ', "ನೀಲಾಂಬಿಕೆ', 'ಉಡುಗೊರೆ' 
ಇತ್ಯಾದಿ - 


OO EEE ees 


ಸರಸ್ವತಿದೇವಿಯವರ ಸ್ತ್ರೀವಾದಿ ನಿಲುವು 
ವ್ಯಕ್ತವಾಗುವುದು ಅವರ ಕಥೆಗಳಲ್ಲಿ ಹ ಹೆಣ್ಣಿನ ಸಂಕಟ, 
ಒಳಗುದಿ, ತ್ಯಾಗ, ಸಹಿಷ್ಣುತೆ - ಇವೇ ಮುಂತಾದುವು 
ಕಥಾ ಸಾಹಿತ್ಯದ ಕೇಂದ್ರ, ವಸ್ತು. ಸರಸ್ವತಿಯವರ 
ಕಾಲದಲ್ಲೇ ತಮ್ಮ ಬದುಕಿನ ಅನುಭವಗಳನ್ನು 
ಕಲಾತ್ಮಕವಾಗಿ ಬರವಣಿಗೆಯಲ್ಲಿ ಮೂಡಿಸುತ್ತಿದ್ದ 
ತ್ರಿವೇಣಿ, ಕೊಡಗಿನ ಗೌರಮ್ಮ ನಂಥವರ ಬರಹಗಳಿಗೆ 
ಹೋಲಿಸಿದರೆ ಇವರ ಸಾಕಷ್ಟು ಕಥೆಗಳು ಪೂರ್ವನಿ 
ರ್ಧಾರಿತ ಘಟನೆಗಳಂತೆ, ಕೆಲವೊಮ್ಮೆ ಹೇಳಿಕೆಗಳಂತೆ 
ಕಂಡುಬಂದರೂ ಆ ಮೂಲಕ ಸ್ತ್ರೀಯರ ಪರವಾಗಿ 
ಎತ್ತುವ ಪ್ರಶ್ನೆಗಳು ಮುಖ್ಯವೆನಿಸುತ್ತವೆ. 


ಸರಸ್ವತಿಯವರ ಪ್ರಬಂಧಗಳು ಸ್ತ್ರೀವಾದಿ ನಿಲುವನ್ನು 
ಸಮರ್ಥವಾಗಿ ಪ್ರತಿಪಾದಿಸುತ್ತದೆ... "ಪೂಜ್ಯ 
ಬಾಪೂಜಿಯವರು ಮಾಡಿದುದು ರಾಷ್ಟ್ರಸೇವೆ, ಸತಿ 
ಕಸ್ತೂರಿಬಾಯಿ ಮಾಡಿದುದು ಬರೀ ಮನೆಗೆಲಸವೆಂದು 
ಹೇಳಲಿಕ್ಕಾದೀತೆ?' ಎಂದು ಮುಖ್ಯ ಪ್ರಶ್ನೆಯೆತ್ತುವ 
ಅವರು ಕುಟುಂಬದೊಳಗಿದ್ದೇ ಮಹಿಳೆಯರು ನಾಡು, 
ನುಡಿ, ಒಳ್ಳೆಯ ರಾಷ್ಟ್ರನಿರ್ಮಾಣ ಕಾರ್ಯದಲ್ಲಿ 
ತೊಡಗಬಹುದೆಂಬ ಸಲಹೆಗಳನ್ನು ಕೊಡುತ್ತಾರೆ. - 
"ಮನೆಯಲ್ಲಿದ್ದು ರಾಷ್ಟ್ರಸೇವೆ' "ಸುಶಿಕ್ಸಿತ ಮಹಿಳೆ ವ್ಯಕ್ತಿ 
ವಿಕಾಸದೊಡನೆ ಕುಟುಂಬದ ಹಾಗೂ ಸಮಾಜದ 
ಸರ್ವತೋಮುಖ ವಿಕಾಸವನ್ನು ಸಾಧಿಸುವ ಚೈತನ್ಯ 
ಮೂರ್ತಿಯಾಗಬೇಕು. ಅಂಥ ಸಾಮಾಜಿಕ ಪ್ರಜ್ಞೆ 
ಅವಳಲ್ಲಿ ಮೂಡಿದಾಗ ಮಾತ್ರ ಪಡೆದ ಶಿಕ್ಷಣ 
ಸಾರ್ಥಕವಾಗುತ್ತದೆ' ಎಂದೆಲ್ಲ ಸ್ತ್ರೀಯರ ಶಿಕ್ಟಣದ 
ಅಗತ್ಯತೆಯನ್ನು ಕುರಿತು ತಮ್ಮ ಪ್ರಬಂಧಗಳಲ್ಲಿ 
ಹೇಳುತ್ತಾರೆ. ' 


ಗದುಗಿನಲ್ಲಿ ನಡೆದ 43ನೇ ಕನ್ನಡ ಸಾಹಿತ್ಯ 


ಸಮ್ಮೇಳನದ ಮಹಿಳಾಗೋಷ್ಠಿಯ ಅಧ್ಯಕ್ಷ ಭಾಷಣದಲ್ಲಿ 
"ಮಹಿಳೆಯರು ತಮಗೆ ಸಿಕ್ಕ ಅವಕಾಶವನ್ನು 
ಹಾಳುಹರಟೆಗೆ ಬಳಸದೆ, ಒಳ್ಳೆಯ ಸಾಹಿತ್ಯವನ್ನು 
ಓದುವುದರಲ್ಲಿ ತೊಡಗಬೇಕೆಂಬ ಕಿವಿ ಮಾತನ್ನು 
ಹೇಳುತ್ತಲೇ "ತಮ್ಮ ಜೀವನದ ಯಥಾರ್ಥ ಸ್ವರೂಪವನ್ನು 
ಸಾಹಿತ್ಯದಲ್ಲಿ ಒಡಮೂಡಿಸಬೇಕೆಂದು ಹೇಳುವುದನ್ನು 
ಮರೆಯುವುದಿಲ್ಲ. ಇಂದಿನ ಟಿ.ವಿ. ಯುಗದಲ್ಲಿ ಓದುಗರ 
ಸಂಖ್ಯೆಯೇ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ 
ಸರಸ್ವತಿಯವರ ಕರೆಯನ್ನು ನಿಜವಾಗಿಯೂ 
ಕಾರ್ಯರೂಪಕ್ಕೆ ತಂದಲ್ಲಿ ಎಷ್ಟು ಚೆನ್ನ [ 

ತಮ್ಮ ಬದುಕಿನ ಕೊನೆಕೊನೆಗೆ ಬರವಣಿಗೆಯಲ್ಲಿ 
ಪ್ರೌಢತೆಯನ್ನು ಸಾಧಿಸುತ್ತಿದ್ದ ಸರಸ್ವತಿಯವರು ಇನ್ನೂ 
ಬದುಕಿದ್ದರೆ ಇನ್ನಷ್ಟು ಗಟ್ಟಿ ಬರವಣಿಗೆಯನ್ನು 
ನೀಡುತ್ತಿದ್ದರೇನೋ, ಆದರೆ, ಕೌಟುಂಬಿಕ ದುಡಿಮೆ 
ಮತ್ತು ಜವಾಬ್ದಾರಿ, ಪ್ರಿಯ ಸಂಗಾತಿಯ ಸಾವಿನ 
ನೋವು, ಇವುಗಳೊಂದಿಗೆ ಕಾಡಿದ ಕರುಳಿನ 
ರಕ್ತಸ್ರಾ,ವದಿಂದಾಗಿ ಅವರು ಹೆಚ್ಚುಕಾಲ ಬದುಕಿ 
ಉಳಿಯಲು 1973ರಲ್ಲಿ 
ತೀರಿಕೊಂಡಾಗ ಅವರಿಗೆ 50 ವರ್ಷ ಮಾತ್ರ. ವ್ಯವಸ್ಥೆಯ 
ಸ್ವರೂಪಕ್ಕೆ, ಮನುಷ್ಯ ಸಂಬಂಧಗಳಿಗೆ, ಇತಿಹಾಸಕ್ಕೆ, 
ವರ್ತಮಾನಕ್ಕೆ ಪ್ರತಿಕ್ರಿಯಿಸಿದಂಥವರನ್ನು 
ನೆನೆಸಿಕೊಳ್ಳುವುದು ನಮ್ಮ ಕರ್ತವ್ಯವೂ ಹೌದು. ಆ 
ಕಾಲಕ್ಕಿದ್ದ ಕೆಲವೇ ಲೇಖಕಿಯರ ಕಾಲಿನಲ್ಲಿ ಸೇರುವ 
ಮತ್ತು ಕನ್ನ: ಡ ಸಾಹಿತ್ಯಕ್ಕೆ ಸರಸ್ತ _ತಿಯವರು ಸಲ್ಲಿಸಿರುವ 
ಸೇವೆ ಶ್ಲಾಘನೀಯ. 


ಸಾಧ್ಯವಾಗಲಿಲ್ಲ. 


- ಗೀತಾ. ಡಿ. ಪಿ. 


TTS ೮೧೧0 ಕಡಸಯಾ ಜಾಢಾಾಧಾಣಾಣಾ-- 
ಪ್ರೀತಿಯ ಅಚಲಾ, . 


ಮೈಸೂರಿನ ಹತ್ತಿರ ಒಂದು ಸಣ್ಣ ಹಳ್ಳಿ. ಆ ಊರಿನ ಜನ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ರಾಮೋತ್ಸವ ಮಾಡುತ್ತಾರೆ. 
ರಾಮೋತ್ಸವ ಬಂದರೆ ಗೊತ್ತಲ್ಲ. ಶಾಸ್ತ್ರೀಯ ಸಂಗೀತದ ರಸದೌತಣ 1 ಮೊಸ್ನೆ ರಾಮೋತ್ಸವದಲ್ಲಿ ಆ ಊರಿಸ ಜನರಿಗೆ 
ತಮಿಳುಸಾಡಿಸ ಪ್ರಸಿದ್ದ ಗಾಯಕರೊಬ್ಬರನ್ನು ಕರೆಸುವ ಆಸೆಯಾಯಿತು. ತಮಿಳುಸಾಡಿಸಿಂದ ಕರೆಸುವುದು ಬಂದರೇ ಸ್ವಲ್ಪ 
ದುಬಾರಿಯೇ ಆದರೂ ಊರಿನ ಜನ ಹಣ ಸಂಗ್ರಹಿಸಿದರು. ಗಾಯಕನನ್ನು ಮಾತ್ರ ತಮಿಳುಸಾಡಿಗೆ0ದ. ಕರೆಸುವುದು, 
ಪಕ್ಕವಾದ್ಯದವರನ್ನು ನಮ್ಮವರನ್ನೇ ಗೊತ್ತುಮುಡಿಕೊಳ್ಳುವುದು ಂದು ನಿಶ್ಚಯವಾಯಿತು. ಬಲ್ಲ ವ್ಯವಸ್ಥೆಯೂ ಆಯಿತು. 
ಊರಿಗೆ ಊರೇ ಸಂಭ್ರಮದಿಂದ ರಾಮಮಂದಿರದ ಮುಂದೆ ನೆರೆಯಿತು. ಪಕ್ಕವಾದ್ಯದಪರೂ ತಯಾರಾದರು. ಮುಖ್ಯಗಾಯಕ 
ತಮ್ಮ ಕಾರಿನಲ್ಲಿ ಸ್ವಲ್ಪ ತಡವಾಗಿಯೇ ಆಗಮಿಸಿದರು. ಇಸ್ಟೇಸು ವೇದಿಕೆ ಹತ್ತಬೇಕು ಗತ್ತಿಣಿಂದ “ಪಕ್ಕವಾದ್ಯಕ್ಕೆ ಯಾರ್ಯಾರಿದ್ದಾರೆ" 
ಬಂದು ಕೇಳಿದರು. ಸಂಗೀತದಲ್ಲಿ ಮುಖ್ಯಗಾಯಕರಷ್ಟೇ ಸಾಧನೆ ಮಾಡಿದ ಕಲಾವಿದರೇ ಪಕ್ಕವಾದ್ಯ ನುಡಿಸಬೇಕಾಗುತ್ತದೆ. 
ಬಹಳ ವರ್ಷಗಳಿಂದ ಇಂಥ ಕಛೇರಿಗಳನ್ನು ಏರ್ಪಡಿಸುತ್ತಿದ್ದ ಊರವರಿಗೆ ಈ ವಿಚಾರಗೊತ್ತಿಲ್ಲವೆ ? ಬಹಳ ಹೆಮ್ಮೆಯಿಂದ 
ಕರ್ನಾಟಕದ ಈ ಕಲಾವಿದರನ್ನು ಪರಿಚಯಿಸಿದರು. “ಏನು ನನಗೆ ಪಿಟೀಲು ನುಡಿಸಲು ಒಬ್ಬ ಮಹಿಳೆಯೇ, ಸಾನು 
ವೇದಿಕೆಯನ್ನೇ ಹತ್ತುವುದಿಲ್ಲ” ಬಂದು ಗುಡುಗುತ್ತಾ ಈ ಗಗುಯಕ ಮಹಾಶಯ ತಮ್ಮ ಕಾರಿಸಲ್ಲಿ ಹೋಗಿ ಕುಳಿತುಬಿಟ್ಟರು ! ! 


ಅದೊಂದು ಸಣ್ಣ ಊರು. ಆಗಲೇ ರಾತ್ರಿಯಾಗಿಬಿಟ್ಟಿದೆ. ಈ ಗಾಯಕ ಶ್ರೇಷ್ಠ ಬಂದಿರುವುದೇ ಬರಡು ಗಂಟಿ ತಟವಾಗಿ ! 
ಸಾವಿರಾರು ಜನ ಸಂಗೀತ ಕೇಳಲು ನೆರೆದಿದ್ದಾರೆ. ಈಗ ಸಂಘಟಕರು ಏನು ಮಾಡಬೇಕು? ಅವರು ಚಹ್ಹಾಸಿಸಿದ ವೈಲಿನ್‌ 
ವಾದಕಿ ಕರ್ನಾಟಕದಲ್ಲಪ್ಪೇ ಅಲ್ಲ, ತಮಿಳು ನಾಡಿನಲ್ಲೂ ಪ್ರಸಿದ್ದಿಯಾದವರೇ. ಆ ನಂಬಿಕೆಯ ಮೇಲೆ ಅವರನ್ನು ಕರೆಸಲಾಗಿತ್ತು. 
ಆದರೆ ಆಕೆ ಮಹಿಳೆ ಎನ್ನುವ ಕಾರಣಕ್ಕಾಗಿಯೇ ಈ ಪುರುಷ ಶ್ರೇಷ್ಠ ಇಲ್ಲದ ತಕರಾರು ತೆಗೆಗಿದ್ದಾನೆ. ಕೊನೆಗೆ ವೈಲನ್‌ 
ಪಾಡಸಬಿಲ್ಲದೆ ಆಂದಿಸ ಕಛೇರಿ ನಡೆಯಿತು. ಆ ಕಲಾವಿದೆ ತನ್ನನ್ನು ಇಳಿಸಿದ ಮನೆಯಲ್ಲಿ ಅಪಮಾನವನ್ನು ಸುಂಗಿಕೊಳ್ಳುತ್ತಾ 
ಇಡೀ ರಾತ್ರಿ ಕಳೆಯಬೇಕಾಯಿತು ! ! 


ಒಬ್ಬ ಮೃದಂಗ ವಿದ್ದಾಂಸ ಫಟಸುಡ್ಡಿಸಲು ಬಂದ ಮಹಿಳೆ ಇದೇ ರೀತಿ ವೇದಿಕೆಯಿಂದ ಇಳಿಸಿದ ಪ್ರಸಂಗ ಬೆಂಗಳೂರಿಸಲ್ಲೇ 
ಸಡೆಗುತು. ಒಬ್ಬ ಕಲಾವಿದ “ನಾನು ತುಂಬಾ ಮಡಿವಂತ. ತಂಬೂರಿ ಶೃತಿಹಾಕಲ ವೇದಿಕೆಯ ಮೇಲೆ ಮಹಿಳೆಯರಬಾರದು” 
ಬಂದು ಹೇಳಿಕೆ ಕೊಟ್ಟನಂತೆ ! 1 


ಇಗು ಮಡಿಯಲ್ಲ. ಅತ.೧ತ ಹೊಲಸು ಮೈಲಿಗೆ ಮನಸ್ಸಿನ ಆಟಗಳು ಇವೆಲ್ಲ. ಸಂಗೀತವನ್ನು ಸರಸ್ವತಿಯ ಹೆಸರಿನಲ್ಲಿ 
ಆರಾದಿಸುವುದು. ಅದೇ ಕ್ಲೇತರಗ್ಲಿ ಸಾರನೆ ಮಾಡಿದ ಜೀವಂತ ಸರಸ್ಪತಿಯರನ್ನು ಈ ರೀತಿ ಅವಮಾಸಿಸುವುದು ! ಕರೆ 

ಮತ್ತು ಸಾಧನೆಗಳಿಗೆ ಪ್ರತಿ ಮತ್ತು ಸೃಜನ ಕೀಲತೆಗಳೇ ಹೊರೆತು ಲಿಂಗಾದಾರಿತವಾಗಿ ಲ್ಲ ಎನ್ನುವುದನ್ನು ಈ ಭ್ರಮುಧೀಸ 
ಮೈಲಿಗೆ ಮನಸ್ಸುಗಳು ಅರ್ಥಮಾಡಿಕೊಂಡರೆ ಒಳಿತು. | 


- ಶತಭಿಷಾ 


10 


WERE 


ಸೆಪ್ಟೆಂಬರ್‌ 28 ರಂದು ಪ್ರಜಾವಾಣಿ ಮತ್ತು 
ಡೆಕ್ಕನ್‌ ಹೆರಾಲ್ಡ್‌ನಲ್ಲಿ ಸುಮಂಗಲಿ ಸೇವಾಶ್ರಮದಿಂದ 
ದತ್ತು ಕೊ ಡಲ್ಬಟ್ಟ ಮಗುವನ್ನು ಕುರಿತಂತೆ ಒಂದು 
ಸುದ್ದಿ ಕತೆ ಪ್ರಕಟವಾಯಿತು. ಸ ಸುಮಂಗಲಿ ಸೆ ಸೇವಾಶ್ರಮದ 
ಕಾರ್ಯ ವೈಖರಿಯನ್ನು ಕಂಡವರಿಗೆಲ್ಲಾ ಇದು ಒಂದು 
ದಿಗ್ಭ್ರ ಹೆಚು ಆತಂಕದ ಸುದ್ದಿ. ಅದರ ಹಿತೈ ಷಿಗಳಂತೂ 
ಈ” ಸುದ್ದಿಯಿಂದ ಕಂಗಾಲಾದರು. ಯಾಕೆಂದರೆ 
ಸುಮಂಗಲಿ. ಸೇವಾಶ್ರಮ ಕಳೆದ ಹಲವು ವರ್ಷಗಳಿಂದ 
ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿರುವ ಸಂಸ್ಥೆ ್ವ 
ಹಲವಾರು ನೊಂದ ಮಹಿಳೆಯರಿಗೆ ಆಶ್ರಯಧ 
ಇಮವಾಗಿದೆ. ನೆಲೆ ಇಲ್ಲದೆ ಅಸಹಾಯಕರಾಗಿರುವ 
ಮಹಿಳೆಯರಲ್ಲಿ ಆತ್ಮಸ್ಥೆ ರ್ಯ ತುಂಬಿ ಅವರ ಬದುಕಿಗೆ 
ಆಸರೆ ನೀಡುತ್ತಿದೆ. ನ ಆಸ ಸರೆಯಷ್ಟೇ ನೀಡದೆ 
ಸ್ವಾ ವಲಂಬಿಗಳಾಗಿ ಬದುಕುವ ಅವಕಾಶವನ್ನೂ 
ಕಲ್ಪಿಸುತ್ತಿದೆ. ಹಲವಾರು ಅನಾಥ ಬಡಮಕ್ಕಳಿಗೆ 
ಮನೆಯಾಗಿರುವ ಪ ಸಂಸ್ಥೆ ಆ ಮಕ್ಕ “ಗೆ 
ಪ್ರೌಢಶಾಲೆಯವರೆಗೆ ಶಿಕ್ಷಣದ ಸೌಲಭ್ಯವನ್ನು ೫ ಒದಗಿಸಿದೆ. 
ಸಂಸ್ಥೆಯ ರ ಕೋರಿ ಬಂದವರಿಗೆ ಇಲ್ಲವೆನ್ನದೆ 
ಸಹಾಯಹ ಚಾಚುವ ಈ ಸಂಸ್ಥೆ. ಅವರಿಗೆ 
ಪಯಾ ಭಾ ವ್ಯವಸ್ಥೆ ಗಳನ್ನು ಕಲ್ಪಿಸಿಕೊಡುತ್ತಿದೆ. ಈ 
ಎಲ್ಲ ಕ್ರಿಯೆಗಳ “ಒಂದೆ ಇರುವುದು ಸದ್ಭಾ ವನೆ ಮಾತ್ರ 
ಎನ್ನುವುದು ಹಲವು ವರ್ಷಗಳ ಅನುಭವಗಳಿಂದ ನಮ್ಮ 
ಇಡೀ ಸಮಾಜ ಕಂಡುಕೊಂಡಿರುವ ಸತ್ಯ ಸ್ಥಿತಿ. ಆದರೆ 
ಜನಪ್ರಿಯ ದಿನಪತ್ರಿಕೆಗಳು ಈ ಸುದ್ದಿ ಪ್ರಕಟಿಸಿ 9 
ವರ್ಷದ ಮಗುವನ್ನು ಪೋಷಕರ ಅನುಮತಿಯಿಲ್ಲದೆ 
ದುಡಿತಕ್ಕೆ ಕಳುಹಿಸುವ ಯೋಚನೆಯಿತ್ತೆಂಬಂತೆ 
ಬರೆದಿರುವುದು ಸತ್ಯಕ್ಕೆ ದೂರವಾದ್ದು ಇಲ್ಲಿ ಪತ್ರಿಕೆಯ 
ಬೇಜವಾಬ್ದಾರಿತನ ಮತ್ತು ಏಕಮುಖ ಸಂಶೋಧನೆಯ 
ವೈಖರಿ ಎದ್ದು ಕಾಣುತ್ತದೆ. 
ಡುಬಳಔಕತನದ. ತಾಯಿ ಇಲ್ಲದ, ಮಗುನಿನ 
ಹ ಮಗುವನ್ನು ಆಶ್ರಮದ ಆಶ್ರಯಕ್ಕೆ ಕೊಟ್ಟು, 


11 


ದತ್ತುಕೊಡಲು ಅನುಮತಿ ನೀಡಿದ್ದು ನಿಜ. ಮಗುವನ್ನು 
ದತ್ತು ಕೊಡುವ ಪ್ರಕ್ರಿಯೆಯಲ್ಲಿ ಆಶ್ರಮದವರ 
ತಿಳುವಳಿಕೆಯ ಅಭಾವವಿರಬಹುದಾಹರೂ ಪತ್ರಿಕೆಯಲ್ಲಿ 
ಪ್ರಕಟವಾದಂತೆ ಕ್ರೌರ್ಯ. ಅಮಾನವೀಯತೆಯಂತೂ ಇಲ್ಲ. 
ಇಂತಹ ಒಂದು ಬರವಣಿಗೆಯ ಹಿಂದಿನ 
ಉದ್ದೇಶವಾದರೂ ಏನು ? ಬಾಲಕಾರ್ಮಿಕರ 
ಹಿತರಕ್ಷಿಸ Ws ಘೋಷಿಸಿಕೊಂಡ ವಿಕಾಸ" ಎಂಬ 
ಎನ್‌.ಜಿ.ಓ. ಸಂಸ್ಥೆ ಸುಮಂಗಲಿ ಸೇವಾಶ್ರಮದ 
ಏಳಿಗೆಯನ್ನು ಸಹಿಸದೆ ಈ ಕೃತ್ಯ ನಡೆಸಿರಬಹುದೇ 
ಎಂಬ ಅನುಮಾನ ಬರುತ್ತದೆ. ಪತ್ರಿಕೆಯನ್ನು ಅವರು 
ಬಳಸಿಕೊಂಡ, ರೀತಿ ಅನುಮಾನವನ್ನು ದೃಢಪಡಿಸುತ್ತದೆ. 
ಪಾಲನೆಗಾಗಿ ಆಶ್ರಮಕ್ಕೆ ಬಂದ ಬಾಲಕಿ ಸುಮಿತ್ರಾಳನ್ನು 
ನೆಪ ಮಾಡಿಕೊಂಡು 'ವಿದೇಶಿ ಅನುದಾನ ಪಡೆಯುವ 
ಇನ್ನು ಹತ್ತು ಹಲವಾರು ಸಂಸ್ಥೆ ಗಳು ಮೆರವಣಿಗೆ ನಡೆಸಿ 
ಈ ವಿಷಯವನ್ನು ಕುರಿತು ಕಳಪೆ ಜಕೀಯ 
ಮಾಡುತ್ತಿರುವುದನ್ನು ಗಮನಿಸಿದರೆ ಒಟ್ಟಾರೆಯಾಗಿ 
ಇಂತಹ ಸಂಸ್ಥೆ ಗಳ ಸಮಾಜ ಘಾತುಕ ಧೊ ಇರಣೆಗಳ 
ಬಗೆಗೆ ಆತಂಕವಾಗುತ್ತದೆ. ಇನ್ನು ದತ್ತು ಪಡೆಯಲು 
ಇಚ್ಛಿಸಿದ ಸಚಿವೆಯಾದರೂ ಮೊದಲು ದತ್ತು 
ತೆಗೆದುಕೊಳ್ಳುವ ಉದ್ದೇಶವಿತ್ತು ಎಂದು ನಂತರ 
ಇಲ್ಲವೆಂತಲೂ ಗೊಂದಲದ ಹೇಳಿಕೊಟ್ಟು ತಮ್ಮ 
ಕೀಯ ದೊಂಬರಾಟವನ್ನು ಮೆರೆದ್ದಿದಾರೆ. 
ಸಾಮಾಜಿಕ ಕಳಕಳಿಯಿಂದ ಕೂಡಿದ ನಿಸ್ವಾರ್ಥ 
ಮನೋಭಾವದ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದು 
ಅತ್ಯಂತ ಪ್ರಯಾಸದ ಕೆಲಸ. ಇಂತಹ ಸಂಸ್ಥೆಯ ಕುರಿತು 
ನಿರಾಧಾರ ೨ರೋಪಿ ಮಾಡುವುದು ಪ್ರಾಮಾಣಿಕವಾಗಿ 
ದಂಡಿಯುತ್ತಿರುವ ಸಂಸ್ಥೆ ಗೆ ಕೆಟ್ಟ ಹೆಸರನ್ನು 
ತರುತ್ತದಲ್ಲದೆ ಅದು ಮಾಡುತ್ತಿ ರುವ ಒಳ್ಳೆ ಯ ಕೆಲಸಕ್ಕೆ 


ಅಡ್ಡಿ ಮಾಡಿದಂತೆಯೂ ಆಗುತ್ತ = eI: 
ದುಷ್ಕೃತ್ಯಗಳಿಂದ ` ವಿಕಾಸ: ಸಂಸ್ಥೆ ವಿಕಸಿತವಾಗಬೇಕಿದೆಯೇ? 


ವಿಮರ್ಶಕಿ. 


ರಹಗಾರ್ತಿ / 
ವಾಕರ್‌ '1೧ search of ouf Mother's 


Gardens’ 


ಫೆಮಿವಿಷ್ಟರೋ ಪುಮವಿಸ್ಟರೋ 9 


ns 
wy 


ಪ್ರೇಮ. 


ತನ್ನ, 


ಚ್ಛೆ 


p) 


- ಚಂದ್ರ. 


ಸಂಗೀತ. ನತ್ತ 


(4) 


, irespon- 


lous 


1/೦ 
ಎಂಬ 


1 non serious - 
ಡ 


ಬುದಕ್ಕೆ Girlish, Fr 


ಅಮೆರಿಕದ ಕಪ್ಪ 
ಜ್‌ 


016 


sl 
ಠಿ 


13 
ಚ 1 
೫ 1 
೧ 
೬ ವ 
sa 3 
ಜ್ಞ ಜ್‌ 
4% 
sp 
1 1 1 
ಚತ, 
k 8 
WB 


«) 


13 


ವಾಕರ್‌. 


ವಿರುದ ವಾಗಿ 


44 


"ಗೊಂಡಾಗ 


ಸ್‌ 


pe 


w 


೧ 


Womanism 


(5) "Womanist is to Feminist as Pur- 


ರ 


Tee 


UY 


ರಿಬುದೂ ಇ ಕ್ಕೆ 


ಮನಿಸ್‌ 


pv) 


ವಣ 


ಲ 


ಒಂದು ಪದ 


[eS 


ರಿಕಲನೆ 


ತ್ರದ ಪ 


¢ 


ನಿ 
ಟು. 


ಟೆ 


ನು 


. ಈಕೆ ಕಪ್ಪು ಮಹಿ 


4 


11 


ಣ್ವನದ ಅಂತ 
ಜನಾಂಗದ ರಚನೆಗೂ ಹಿಗಿ 


ಕ್‌ೆ ~ | 
ಹೊಂದಿರುವುದು. 


ಪ್ರೌಢ 
ಗಂಭೀರವಾಗಿರುವುದು ಇತಾ 


ಯರು" 


ತ್ತಕ ಗುರುತುಗಳನ್ನು 


ಬ್ರೀ 


ಜಾರ್‌ 9 
ಮ್‌ ಯು A 


ಲ್‌ 
ಧಾ 


ಕ್ರ 
ಸಂಬಂ 


RN a 
ಬಹು 


ಲ್ರ 


ಮುಂತಾಗಿ ತಮ್ಮ 


ರ 


೦ಬ ರಚನೆಗಳಂತೆ 'ಏಕರೂಪದೇ" 


ಖಃ 


ಷ್ಟಿ ಕೋನ" 


೨,೯೫ 
ಗ್ರ ಟ್ರ 


KY) 


೦ಗಿಕೇತರ ರೂಪದೂ. 


12 


ಶಾಂತಿ ಪ್ರೇಮ ಸಹನೆ - ಸಹಬಾಳ್ವೆ ಇದು ನಮ್ಮ ಮತವಾಗಲಿ 


ದ್ವೇಷವನ್ನು ವಿರೋಧಿಸಿ ಮತೀಯ ಅಂದಾಭಿಮಾನವನ್ನು ದೂರ ಮಾಡಿ 
ಮತಬ್ರಾಂತಿಯನ್ನು ತಿರಸ್ಕರಿಸಿ ನಮ್ಮ ರಾಷ್ಟ್ರದ ಸಂದ ಜಾತ್ಕಾತೀತ ಹಂದರವನ್ನು 
ವಿಚಿದ್ರಕಾರಕ ಶಕ್ತಿಗಳು ಹಾಳು ಮಾಡಲು ಎಡೆಗೊಡಬೇಡಿ. ಭಾರತದ ಒಗ್ಗಟ್ಟು 
ಹಾಳಾದರೆ ರಾಷ್ಟ್ರ ಶಕ್ತಿ ಕುಂದುತ್ತದೆ. ಭಾರತ ಆಶಕ್ತವಾಗಲು ನಾವೆಂದಿಗೂ ಅವಕಾಶ 
ನೀಡಬಾರದು. 


ಶತಶತಮಾನಗಳಿಂದ ಭಾರತದ ಪವಿತ್ರ ನೆಲದಲ್ಲಿ ವಿವಿಧ ಜನಾಂಗ. ಜಾತಿ. ಸಂಸ್ಕೃ ತಿಗಳು 
ಒಟ್ಟಿಗೆ ಅರಳಿದೆ. ಬಾಳಿ ಬದುಕಿವೆ. ರಾಷ್ಟ್ರ ದ ಸಮಗ್ರ ಪ್ರಗತಿಗೆ ತಮ್ಮ ಕೊಡುಗೆಯನ್ನು 
ನೀಡಿ, ದೇಶಕ್ಕೆ, ವಿಶ್ವ ದಲ್ಲಿಯೇ ಸರಿಪಾಟಿಯೆಲ್ಲ ದೆ ಅದ್ವಿತೀಯ ಸ್ಥಾನವನ್ನು ಗಳಿಸಿಕೊಟ್ಟಿ ವೆ. 


ನಮ್ಮ ರಾಷ್ಟ್ರದ ಜಾತ್ಯಾತೀತ ತಳಹದಿ ಅಭದ್ರವಾಗುತ್ತಿದೆ. ಮತೀಯ ದ್ವೇಷಾನೂಯಗಳಿಂದ 
ನಮ್ಮ ಪ್ರಗತಿ ಕುಂಠಿತವಾಗಿ ಆರ್ಥಿಕ ವಿಕಾಸ ಅಸ್ತವ್ಯಸ್ತವಾಗುವುದಕ್ಕೆ ಅವಕಾಶ 
ಮಾಡಿಕೊಡುವದು ಸರಿಯೆ? ವಿಮರ್ಶಿಸಿ ನೋಡಿ. 


ನಮ್ಮ ರಾಜ್ಕಾಂಗದಲ್ಲಿ ಅಳವಡಿಸಿರುವ ಪವಿತ್ರವಾದ ಜಾತ್ಕಾತೀತ ಆದೇಶಗಳಿಗೆ ಕಳಂಕ 
ಆಗುವುದು ನ್ಯಾಯವೇ ? ವಿಚಾರ ಮಾಡಿ. 


ರಾಷ್ಟ್ರ ದ ಶಾಂತಿ ಮತ್ತು ಪ್ರಗತಿಗಾಗಿ ಒಮ್ಮತದಿಂದ ಒಂದು ಗೂಡಿ ಕೋಮು ಸೌಹಾರ್ಧದ 
ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. 


ಮತೀಯ ಮನೋವಿಕಾರಗಳನ್ನು ಕಿತ್ತೊಗೆದು ಒಗ್ಗಟ್ಟು - ಒಮ್ಮಸ್ಸಿನಿಂದ ತಲೆ ಎತ್ತಿ 
ನಿಲ್ಲೋಣ. "ವಿಶ್ವದ ಎಲ್ಲಾ ರಾಷ್ಟ್ರಗಳ ಎಲ್ಲ ಜನಾಂಗಗಳ ತಿರಸ್ಕೃತಗೊಂಡವರಿಗೆ 
ಮತ್ತು ನಿರಾಶ್ರಿತರಿಗೆ ಆಶ್ರಯ ನೀಡಿದ ಪವಿತ್ರ ರಾಷ್ಟ್ರ ನನ್ನದೆಂಬ ಹೆಮ್ಮೆ ಮತ್ತು 
ಅಭಿಮತ ನನ್ನದು” - ಎಂಬ ಸ್ವಾಮಿ ವಿವೇಕಾನಂದರ ವಾಕ್ಯವನ್ನು ನಾವೆಲ್ಲರೂ 
ಪುನರುಚ್ಚಿಸೋಣ. 


- ಕರ್ನಾಟಕ ವಾರ್ತೆ 


CPMG/KA/BG-8/99 


ಮನವಿ 


ಕಛೆದೆ ಹಣ್ಣಿ ರಡು ವರ್ಷಗಳಿಂದ ಯಿರಂತರವಾಗಿ ಪಡೌಮಬದಡುತ್ತಿ ರುವ ಪತಿ ಕೆಯೌದ "ಅಚಲ? ಮಹಿಳ 
ಜುಗ್ಗ ಯ ಛ್ರೇಯಕ್ಜಿ ಬದ್ದ ವಾಗಿರುವ ದಧ್ಹೈ ಮುಸಿಕ ರರ್ಣುಟರದ ಎಲ್ಲ ಭಾಗಗಳಲ್ಲಿ ಯಮ್ಮ 
ಚೆ೦ಬಾಯಾುರರಿಲ್ಬುರೆ ; ಖಡಿ ಅಬೇಕ ಹಿರಿಯ, ಕಿಡಿಯ ಚಿಂತರರು, ವಿಚಾರವಂತರು, ಸಾುಡಿತಿಗಳು 
ಅಭಿಮಾಪವಿಟ್ಟು ಸಮ್ಮ ಪತ್ರಿಕೆಗೆ ಲೇಖಣಗಳನ್ನು ಬಲೆಯಕೊಚ್ಬಲ್ದಾಲೆ ಕೊಡುತ್ತಿದ್ದಾರೆ.ಹೀಣುಗಿ 
9ಗ೧ಜಓಬಂದ ಇಂದಿಸವರೆಗೆ ಒಂದು ಆ! ತೆ ಮಟ್ಟದ ವೈಚಾರಿಕ ಲೇಖಣಗಳ್ಸ ಸಂಶೋಧಣಾ 
ಲಟಿಗಳೆಣ್ನು ಹಲವು ಖುಮುಜಿಕ ಸಮಖ್ತೆಗಳೆ ಚರ್ಬೆಯಯ್ಲು ಮಹಿಳೆಯರ ದೃಷ್ಟಿಯಿಂದ ಬಾವು 
ಪುರಟಿಪುತ್ತಿ ಬಂದದ ವೆ. 

ಲೆ ಛ್ರೇಯಬಲ್ಲಿ ಮಹಿಳ ಪತ್ರಿಕೆಗಳೇ ಅಭಾಪವಮಗಿರುವ ಈ ಬಾಡಿಯಲ್ಲಿ "ಅಚಲ' ದಂಥ ಪತ್ರಿಕೆಗೆ 
ಅಟ್ಲಿ ಪ್ರೋಟ್ಸಾ ಲ ಬೊಲೆಯಬೇಕೋ ಅಡ ಇದುವರೆಗೂ ದೊರೆತಿಲ್ಲ. ಚಂದಾಹಣವಲ್ಲ ದೆ ಬೇಲೆ 
ಯುವ ಅಧಾಯಗಳೊ ಉಮ್ನ ಪತ್ರಿಕೆಗೆ ಇಲ್ಲ. ಅಣ್ಟರಿಂದ ಓದುಗರಲ್ಲಿ ಕಾವು ವಿಪಮ್ರೆವಾಗಿ 
ಭಿಸ್ನ ವಿಪಿಕೊಳ್ಳು ಪುದೇಖೆಂದರೆ ಬೆಯೆವಿಲ್ಲು ಹೆಚ್ಚು ಹೆಚ್ಚು ಪೆಂಖ್ಬೆಯಲ್ಲಿ ಮ್ಮ ಹತ್ರಿಕೆಗೆ 
ಚಂದಾದಾರರಾಗಲಿ. ಈಗಾಗಲೇ ಚಂಬುಣಾರಲಾಗಿರುವವರು ವಯೆವಿಟ್ಟು ಚವೀರರಿಸಿರಿ. 


ನಾ 


Book-Post / News Letter 


To: 
Smt/Sri 


ಹ ಎ ುುುುಯಯಮವಾಾಾಮಾವಾವಾಮಾಾಮಾಾಾಾಾವಾನಾವಾವಾಾಾಾರಾರಾರಾರಾರಾಣರ್ವಾಣಾಷ 
Achala - Edited by Dr. N. Gayathri Published by: Dr. ೮. Ramakrishna on behalf of Jagruthi 
Mahila Adhyayana Kendra, 713, Vijaya Mansion,-| Main, R.P.C Layout, Bangalore - 560 040 
Printed at Lipi Mudrana, Basavanagudi, Bangalore - 560 004. 


